ಮೈಸೂರು ವಿಶ್ವವಿದ್ಯಾನಿಲಯ 
ಪ್ರಚಾರ ಪುಸ್ತಕಮಾಲೆ - ೧೩೨ 


ಲೀಲಾವತೀ ಗಣಿತ 

ಮತ್ತು 
ಶ್ರೀನಿವಾಸ ರಾಮಾನುಜನ್ 

( ಎರಡು ಗಣಿತೋಪನ್ಯಾಸಗಳು) 


ಬಿ. ಸೀತಾರಾಮಶಾಸ್ತ್ರಿ , ಎಂ . ಎ . 


ER1 


ಪ್ರಸಾರಾಂಗ 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೬೪ 


ಮೈಸೂರು ವಿಶ್ವವಿದ್ಯಾನಿಲಯ 
ಪ್ರಚಾರ ಪುಸ್ತಕಮಾಲೆ- ೧೩೨ 


ಲೀಲಾವತೀ ಗಣಿತ 

ಮತ್ತು 
ಶ್ರೀನಿವಾಸ ರಾಮಾನುಜನ್ 

- ( ಎರಡು ಗಣಿತೋಪನ್ಯಾಸಗಳು ) 


ಬಿ . ಸೀತಾರಾಮಶಾಸ್ತ್ರಿ , ಎಂ . ಎ. 


डानन मटकामा 


NIVERS 


HAYSORE 


ಪ್ರಸಾರಾಂಗ 
- ಮೈಸೂರು ವಿಶ್ವವಿದ್ಯಾನಿಲಯ 

೧೯೬೪ 


ಮೊದಲನೆಯ ಮುದ್ರಣ ೧೯೬೪ 

೩,೦೦೦ ಪ್ರತಿಗಳು 


ಎಲ್ಲ ಹಕ್ಕುಗಳನ್ನೂ ಕಾದಿರಿಸಿದೆ. 


ಸಾದಾ ಪ್ರತಿ ೨೫ ಪೈಸೆ. 
ಉತ್ತಮ ಪ್ರತಿ ೩೭ ಪೈಸೆ. 


ಮೈಸೂರು ವಿಶ್ವವಿದ್ಯಾನಿಲಯದ ಮುದ್ರಣಾಲಯದಲ್ಲಿ 
* ಪ್ರಸಾರಾಂಗ ' ದ ಡೈರೆಕ್ಟರ್ ಅವರಿಂದ ಮುದ್ರಿಸಿ 

ಪ್ರಕಟಗೊಂಡಿದೆ. 


ಮುನ್ನುಡಿ 
ನಮ್ಮ ವಿಶ್ವವಿದ್ಯಾನಿಲಯದ ಮೊದಲನೆಯ ಛಾನ್ಸಲರೂ 
ಆಳಿದ ಮಹಾಸ್ವಾಮಿಯವರೂ ಆದ ಶ್ರೀ ನಾಲ್ಮಡಿ ಕೃಷ್ಣರಾಜ 
ಒಡೆಯರ್ ಬಹದ್ದೂರ್ ಅವರು ಮೊದಲನೆಯ ' ಸೆನೆಟ್ ! 
ಸಭೆಯ ಪ್ರಾರಂಭೋತ್ಸವ ಸಮಯದಲ್ಲಿಯೂ ಮೊದಲನೆಯ 
* ಕಾವೊಕೇಷನ್ ಸಮಾರಂಭದ ಕಾಲದಲ್ಲಿಯೂ ವಿಶ್ವವಿದ್ಯಾ 
ನಿಲಯದ ವಿದ್ಯೆ ಪಟ್ಟಣಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗದೆ 
ನಾಡಿನ ಮೂಲೆ ಮೂಲೆಗೂ ಪ್ರಸರಿಸಿ, ಉಚ್ಚ ಶಿಕ್ಷಣವನ್ನು 
ಪಡೆಯಲು ಅವಕಾಶಹೊಂದದ ಸಾಮಾನ್ಯ ಜನರ ಹೃದಯ 
ವನ್ನು ಬೆಳಗಿ ಸಮಷ್ಟಿ ಪ್ರಜ್ಞೆಯ ವಿಕಾಸಕ್ಕೆ ಕಾರಣವಾಗಬೇಕು 
ಎಂಬ ಮಹದಾಶಯವನ್ನು ವ್ಯಕ್ತಪಡಿಸಿದ್ದರು. ಅವರ ಆಶಯ 
ಇಂದು ಫಲದಾಯಕವಾಗುತ್ತಿದೆ. ನಮ್ಮ ವಿಶ್ವವಿದ್ಯಾನಿಲಯದ 
ಪ್ರಸಾರಾಂಗ ನಾಡಿನಮೂಲೆಮೂಲೆಯಲ್ಲಿಪ್ರಚಾರೋಪನ್ಯಾಸ 
- ಗಳನ್ನು ಏರ್ಪಡಿಸಿ , ಸಂಸ್ಕೃತಿ ಪ್ರಸಾರ ಕಾರ್ಯವನ್ನು ಬಹಳ 

ಸಮರ್ಪಕವಾದ ರೀತಿಯಲ್ಲಿ ನೆರವೇರಿಸುತ್ತಿದೆ. 
- ಜನರು ಬಯಸಿದೆಡೆಗಳಲ್ಲಿ ಈ ಪ್ರಚಾರೋಪನ್ಯಾಸಗಳನ್ನು 
ಏರ್ಪಡಿಸಲಾಗುತ್ತಿದೆ. ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ವರ್ಷ 
ಗಳು ಪಾಠಹೇಳಿ ಮಿಗಿಲಾದ ಜ್ಞಾನವನ್ನು ಗಳಿಸಿರುವ ಘನ 
ವಿದ್ವಾಂಸರು ಜನರು ಅಪೇಕ್ಷಿಸುವ ವಿಷಯಗಳನ್ನು ಕುರಿತು 
ಸರಳವೂ ಸುಲಭಗ್ರಾಹ್ಯವೂ ಆದ ಕನ್ನಡಭಾಷೆಯ ಮೂಲಕ 
ತಿಳಿವಳಿಕೆ ಕೊಡುತ್ತಾರೆ. ಜ್ಞಾನವನ್ನು ಹಂಚುವುದರಲ್ಲ 
ಆನಂದವಿದೆ. ಅಧ್ಯಾಪಕವೃಂದದವರು ಹಳ್ಳಿಗಳಲ್ಲಿಯೇ 
ಒಂದೆರಡು ದಿನ ನೆಲಸಿ, ಸಾಮಾನ್ಯ ಜನರಂತೆಯೇ ಇದ್ದು 


ಕೊಂಡು, ಗಳಿಸಿರುವ ಜ್ಞಾನವನ್ನು ಜನಸಾಮಾನ್ಯರ 
ಹೃದಯದಲ್ಲಿ ಬಿತ್ತಿ , ತಾವೂ ಆನಂದವನ್ನು ಅನುಭವಿಸುತ್ತಾರೆ 
ಮತ್ತು ಇತರರಿಗೂ ಆನಂದವನ್ನು ೦ಟುಮಾಡುತ್ತಾರೆ. ಈ 
ಉಪನ್ಯಾಸಗಳು ವಿಶ್ವವಿದ್ಯಾನಿಲಯದ ಮೆಟ್ಟಿಲನ್ನು ಹತ್ತಲು 
ಅವಕಾಶವಿಲ್ಲದವರಿಗೆ ವಿಶ್ವವಿದ್ಯಾನಿಲಯದ ವಿದ್ಯೆಯ ಸೌಲಭ್ಯ 
ವನ್ನು ನೀಡಲು ನೆರವಾಗುತ್ತವೆ; ವಿಶ್ವವಿದ್ಯಾನಿಲಯದಲ್ಲಿ 
ಜ್ಞಾನವನ್ನು ಗಳಿಸಿ ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ವಿವಿಧ 
ಕಾರ್ಯರಂಗಗಳಲ್ಲಿ ನಿರತರಾಗಿರುವ ಜನರಿಗೆ ಮಾರ್ಗದರ್ಶಕ 
ವಾಗುತ್ತವೆ; ನಮ್ಮ ಸಮಾಜದಲ್ಲಿನ ಭೇದಭಾವಗಳನ್ನು 
ಹೋಗಲಾಡಿಸಿ ಸಮಾನತೆಯನ್ನು ಸ್ಥಾಪಿಸಲು ಸಹಾಯಕ 
ವಾಗುತ್ತವೆ ; ವಿಶ್ವವಿದ್ಯಾನಿಲಯಕ್ಕೂ ಸಾಮಾನ್ಯ ಜನತೆಗೂ 
ಮಧ್ಯೆ ಇರುವ ದೊಡ್ಡ ಅಂತರವನ್ನು ಪರಿಹರಿಸಲು ನೆರವಾಗು 
ಇವೆ; ಜನರಲ್ಲಿ ಜ್ಞಾನೋದಯವನ್ನು ೦ಟುಮಾಡಿ, ದುಃಖಕ್ಕೆ 
ಮೂಲಕಾರಣವಾದ ಅಸಮಾನತೆಯನ್ನು ಹೋಗಲಾಡಿಸಿ, 
ವಿಶಾಲ ಭಾವನೆ ಮೂಡುವಂತೆ ಮಾಡುತ್ತವೆ, 
- ಪ್ರಚಾರೋಪನ್ಯಾಸಗಳನ್ನು ಕಿರುಹೊತ್ತಗೆಗಳ ರೂಪದಲ್ಲಿ 
ಪ್ರಕಟಿಸಲಾಗುತ್ತಿದೆ. ಈ ಉಪನ್ಯಾಸಗಳನ್ನು ಕೇಳಲು ಅವಕಾಶ 
ಸಿಕ್ಕದವರು ಈ ಹೊತ್ತಗೆಗಳನ್ನು ಕೊಂಡು, ಓದಿ ತಿಳಿವಳಿಕೆ 
ಪಡೆಯಲು ಅವಕಾಶವಿದೆ. ಈ ಮಾಲೆಯ ಪುಸ್ತಕಗಳು ಹೆಚ್ಚು 
ಜನಪ್ರಿಯವಾಗಿವೆ. ಪುಸ್ತಕಗಳು ಅಚ್ಚಿನ ಮನೆಯಿಂದ ಹೊರ 
ಬಿದ್ದ ಕೂಡಲೆ ಜನರು ಆದರದಿಂದ ಕೊಂಡು ಓದುತ್ತಾರೆ. ಈ 
ಮಾಲೆಯಲ್ಲಿ ಈಗಾಗಲೆ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, 
ಪ್ರಾಣಿ ವಿಜ್ಞಾನ, ವೈದ್ಯ ವಿಜ್ಞಾನ, ಗಣಿತ ವಿಜ್ಞಾನ, ಸಮಾಜ 
ವಿಜ್ಞಾನ, ಅರ್ಥಶಾಸ್ತ್ರ , ತತ್ತ್ವಶಾಸ್ತ್ರ , ಸಾಹಿತ್ಯ ಮತ್ತು ಕಲೆ 


) 


ON? 


ಮುಂತಾದ ವಿಷಯಗಳನ್ನು ಕುರಿತ ನೂರ ಮೂವತೊ೦ದು 
ಪುಸ್ತಕಗಳು ಪ್ರಕಟವಾಗಿವೆ ಎಂಬುದನ್ನು ತಿಳಿಸಲು ನನಗೆ 
ಬಹಳ ಸಂತೋಷವಾಗುತ್ತದೆ. 

ಈ ಮಾಲೆಯಲ್ಲಿ ಈಗ ಹೊರಬೀಳುತ್ತಿರುವ ಶ್ರೀ 
ಬಿ. ಸೀತಾರಾಮ ಶಾಸ್ತ್ರಿ ಅವರ ' ಲೀಲಾವತಿ ಗಣಿತ ಮತ್ತು 
ಶ್ರೀನಿವಾಸ ರಾಮಾನುಜನ್ ' ಹೆಚ್ಚು ಜನಪ್ರಿಯವಾಗಲೆಂದು 
ನಾನು ಆಶಿಸುತ್ತೇನೆ. 


ಮೈಸೂರು 
೧೬ - ೫ - ೧೯೬೪ 


- ಕೆ. ಎಲ್ . ಶ್ರೀನಾಲಿ 

ವೈಸ್ - ಛಾನ್ಸಲರ್ 


ಸುಮಾರು ೨೦ - ೨೫ ವರ್ಷಗಳ ಹಿಂದೆ ಪ್ರಬುದ್ಧ ಕರ್ಣಾಟಕ 
- ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ “ ಲೀಲಾವತೀ ' ಮತ್ತು 
* ಶ್ರೀನಿವಾಸ ರಾಮಾನುಜನ್ ' ಎಂಬ ನನ್ನ ಲೇಖನಗಳನ್ನು 
ಸ್ವಲ್ಪ ಮಟ್ಟಿಗೆ ವಿಸ್ತರಿಸಿ, ಚಿತ್ರಗಳನ್ನು ಒದಗಿಸಿ, ಈ ಪುಸ್ತಕ 

ವನ್ನು ರಚಿಸಲಾಗಿದೆ. ಈ ಲೇಖನಗಳ ವಸ್ತುವನ್ನು ಕುರಿತು 
- ಪ್ರಚಾರೋಪನ್ಯಾಸಗಳನ್ನೂ ಮಾಡಿದ್ದೇನೆ. 
- ಚಿತ್ರಗಳನ್ನು ಬರೆದು , ಹಸ್ತಪ್ರತಿಯನ್ನು ಮುದ್ರಣಕ್ಕೆ ಸಿದ್ದ 
ಗೊಳಿಸಿದವರು ಉತ್ - ಪದವೀ ( Post- graduate ) ವಿದ್ಯಾರ್ಥಿ 
ಗಳಾದ, ನನ್ನ ಶಿಷ್ಯವರ್ಗದ ( ವಿಜಿ , * ಉದಿ ' ಮತ್ತು 
' ಬಚ್ಚಿ ' ಇವರಿಗೂ , ಈ ಪುಸ್ತಕವನ್ನು ಪ್ರಕಟಿಸಿರುವ ಮೈಸೂರು 
ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ಅಧಿಕಾರಿಗಳಿಗೂ ನಾನು 
ಕೃತಜ್ಞನಾಗಿದ್ದೇನೆ. 


ಬೆಂಗಳೂರು 
- ೧೬ - ೪ - ೧೯೬೪ 


ಬಿ . ಸೀತಾರಾಮ ಶಾಸ್ತ್ರೀ 
ನಿವೃತ ಗಣಿತ ಶಾಸ್ತ್ರಾಧ್ಯಾಪಕರು 
ಮೈಸೂರು ವಿಶ್ವವಿದ್ಯಾನಿಲಯ 


ಲೀಲಾವತೀ ಗಣಿತ 

ಮತ್ತು 
ಶ್ರೀನಿವಾಸ ರಾಮಾನುಜನ್ 


ಭಾಸ್ಕರಾಚಾರ್ಯ 


ಲೀಲಾವತೀ ಗಣಿತ 


0 
. 


“ ಭಾಸ್ಕರಾಚಾರ್ಯರಿಗೆ ಲೀಲಾವತಿಯೆಂಬ ಮುದ್ದಿನ 
ಮಗಳಿದ್ದಳು. ಚೆಲುವೆ, ಜಾಣೆ. ಆದರೆ ಆಕೆಯ ಹಣೆಯಲ್ಲಿ 
ವಿಧಿ ವೈಧವ್ಯ ದುಃಖವನ್ನು ಲಿಖಿಸಿದ್ದನು. ಜಾತಕ ಪರಿಶೋಧನೆ 
ಯಿಂದ ಈ ವಿಷಯವು ತಂದೆಗೆ ಗೊತ್ತಾಗಿ ಆತನು ಕೊರಗು 
ತಿದ್ದನು. ಲೀಲಾವತಿ ಪ್ರಾಪ್ತ ವಯಸ್ಕಳಾದಳು, ವರನಿಶ್ಚಯ 
ವಾಯಿತು. ತಂದೆಯು ಬಹು ಶ್ರಮಪಟ್ಟು ಸಂಶೋಧಿಸಿ, 
ವೈಧವ್ಯದೋಷ ಭಂಗವಾಗುವಂಥ ವಿವಾಹಮುಹೂರ್ತ 
ವೊಂದನ್ನು ಹುಡುಕಿದನು. ಧಾರೆಯ ದಿನ ಮುಹೂರ್ತ 
ಸಾಧನೆಗಾಗಿ ಒಂದು ಜಲಯಂತ್ರವನ್ನೂ ನಿರ್ಮಿಸಿಟ್ಟನು. 
ಸೂರ್ಯೋದಯದಿಂದ ಮೊದಲುಗೊಂಡು ಒಂದು ಪ್ರಮಾಣದ 
ನೀರು ಲಾಳಿಕೆಯಿಂದ ಪಾತ್ರೆಯೊಳಕ್ಕೆ ಹರಿದರೆ ಮುಹೂರ್ತ 
ವೊದಗಿತೆಂದು ಆತನ ಲೆಕ್ಕ . ಆದರೆ ವಿಧಿವಿಲಾಸವನ್ನು 
ಮಾರಬಲ್ಲವರಾರು ? ಆ ನೂತನ ಯಂತ್ರವು ಲೀಲಾವತಿಯ 
ಮನಸ್ಸನ್ನು ಸೆಳೆಯಿತು. ವಧುವು ಹತ್ತಿರ ಹೋಗಿ ಅದನ್ನು 
ವೀಕ್ಷಿಸುತ್ತ ನಿಂತಳು . ಆಗ, ಆಕೆಯ ಕಂಠಮಾಲೆಯಿಂದ 
ಒಂದು ಮುತ್ತು ಸರಿದು ಯಾರಿಗೂ ಅರಿವಾಗದಂತೆ ಲಾಳಿಕೆ 
ಯೊಳಕ್ಕೆ ಬಿತ್ತು . ಇದರಿಂದ ನೀರಿನ ಹರಿಯುವಿಕೆ ಹೆಚ್ಚು 
ಕಡಮೆಯಾಗಿ ಮುಹೂರ್ತ ತಪ್ಪಿ ಹೋಯಿತು. ವಿವಾಹವಾದ 
ಸ್ವಲ್ಪ ಕಾಲದಲ್ಲೇ ವೈಧವ್ಯ ಪ್ರಾಪ್ತಿಯಾಯಿತು. ಮಗಳ 
ದುಃಖವನ್ನು ನೋಡಲಾರದೆ ಭಾಸ್ಕರಾಚಾರ್ಯರು ಆಕೆಯ 
ಮನಸ್ಸನ್ನು ಬೇರೆ ಕಡೆ ತಿರುಗಿಸುವುದಕ್ಕಾಗಿ ಆಕೆಗೆ ಗಣಿತ 
ಶಾಸ್ತ್ರವನ್ನು ಬೋಧಿಸತೊಡಗಿದರು . ಈ ಬೋಧನೆಯ ಫಲವೇ 


D. 


) 


೪ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


* ಲೀಲಾವತೀ ಗ್ರಂಥ '. ಆದರೆ ಈ ಕರುಣಕಥೆಗೆ ಆಧಾರವಿಲ್ಲ. 
ಯಾರೋ ಸಾಹಿತಿಗಳು ಹೇಳಿದ ಸುಳ್ಳಿರಬಹುದು. ಸಾಹಿತಿಗಳು 
ಸುಳ್ಳು ಹೇಳುವುದು ಅಪರೂಪವಲ್ಲ . ಲೀಲಾವತಿಯ ಪದ್ಯಗಳ 
ಕೊನೆಯಲ್ಲಿ, “ ಅಯೇ ಬಾಲೇ ಲೀಲಾವತೀ ಮತಿ ಮತಿ 
ಬೃಹಿ”, “ ಬೃಹಿ ಕಾಂತೇಲಿ ಸಂಖ್ಯಾಂ ”, “ . . . . . 
ಬ್ರಹಿತಂ | ರಾಶಿಂದೇಹಿ ಚಂಚಲಾಕ್ಷಿ ವಿಮಲಾಂ ಬಾಲೇ 
ವಿಲೋಮಕ್ರಿಯಾಂ ” ಮುಂತಾದಸ್ತ್ರೀಸಂಬೋಧನೆ ಇರುವುದ 
ರಿಂದ ಅವರು ಹಾಗೆ ಕಥೆ ಹೊಸೆದಿರಬಹುದು, ಕಥೆ ಇರಲೇಳಿ, 
ಚನ್ನಾಗಿದೆ. ಸಾಹಿತಿಗಳು ಹೇಳುವ ಸುಳ್ಳು ಬಹುಮಟ್ಟಿಗೆ 
ಚನ್ನಾಗಿಯೇ ಇರುತ್ತದೆ. ನಿಮಗೆ ಬೇಕಾದರೆ ಇನ್ನೊಂದು 
ಕಥೆಯನ್ನು ಕಟ್ಟಿ , ಅದನ್ನು ಸುಳ್ಳೆಂದು ಸಾಧಿಸಿ ಆಗಬೇಕಾ 
ದ್ದಾದರೂ ಏನು ? “ ವಿಶಾಲ ನೀಲಗಗನದ ಮಧ್ಯದಲ್ಲಿ ನಡು 
ರಾತ್ರಿಯಲ್ಲಿ ಒಂದೇ ಒಂದು ನಕ್ಷತ್ರವಿದ್ದ ಹಾಗಿದೆ ” ಎಂದು 
ಅವರು ಯಾವುದಕ್ಕಾದರೂ ಉಪಮೆ ಹೇಳಿದರೆ , " ಇಲ್ಲ, 
ಶುದ್ಧ ಸುಳ್ಳು , ಅರ್ಧರಾತ್ರಿಯಲ್ಲಿ, ತಿಳಿಯಾಗಸದಲ್ಲಿ, ನಡು 
ನೆತ್ತಿಯ ಮೇಲೆ ಒಂದೇ ಒಂದು ನಕ್ಷತ್ರವಿದ್ದು , ಉಳಿದ ನಕ್ಷತ್ರ 
ಗಳೆಲ್ಲಾ ಮಾಯವಾಗಿದ್ದ ಪರಿಸ್ಥಿತಿಯನ್ನು ಕಂಡವರಾರನ್ನೂ 
ಅರಿಯೆನು ” ಎಂದು ವಾದಿಸಲೇಕೆ ? ಅದನ್ನು ಕಾಣುವುದು 
ಸಾಧ್ಯವಾದರೆ ಆ ನೋಟ ಸೊಗಸಾಗಿಯೇ ಇರುತ್ತದೆ, 
ಒ೦ದೊ೦ದು ವೇಳೆ ಈ ರೀತಿಯ ' ಸುಂದರವಾದ ಸುಳ್ಳು ' 
ಸುಂದರವಾಗಿರುವುದರ ಜೊತೆಗೆ ಪ್ರಯೋಜನಕರವಾಗಿರು 
ವುದೂ ಉಂಟು, ಒ೦ದೊ೦ದು ವೇಳೆ ಪ್ರಮಾದಕರವಾಗು 
ವುದೂ ಉಂಟು. ಆ ಪ್ರಸ್ತಾಪವನ್ನು ಬೇರೊಮ್ಮೆ ಮಾಡೋಣ. 
ಮೇಲಿನ ಕಥೆಯೂ ಇರಲಿ. ಗ್ರಂಥದಲ್ಲಿ ಒಂದೆರಡು ಕಡೆ 


ಲೀಲಾವತೀ ಗಣಿತ 


ಬಾಲಕನ ಅಥವಾ ಸುಮಂಗಲಿಯ ಸಂಬೋಧನೆ ಇದ್ದರೆ 
ಅದನ್ನೂ ಉಪೇಕ್ಷಿಸೋಣ. 

ಆದರೆ, ಲೀಲಾವತಿಯಲ್ಲಿರುವ ಸ್ತ್ರೀ ಸಂಬೋಧನೆಯು ಮಗ 
ಳನ್ನು ಕುರಿತದ್ದು ಎಂದು ಹೇಳುವುದಕ್ಕಿಂತ ಪ್ರೇಯಸಿಯನ್ನು 
ಕುರಿತದ್ದು ಎಂದು ಹೇಳುವುದು ಇನ್ನೂ ಹೆಚ್ಚಾಗಿ ಒಪ್ಪುತ್ತದೆ. 
ಗಂಡಹೆಂಡಿರು ತಮ್ಮ ವಿನೋದಕ್ಕಾಗಿ ಸಮಸ್ಯೆಗಳನ್ನು ( ಒಗಟಿ 
ಗಳನ್ನು ), ಹೇಳಿಕೊಳ್ಳುವ ರೀತಿ ಆ ಪದ್ಯಗಳಲ್ಲಿ ಕಾಣ ಬರು 
ತದೆ. (( ಕಾಲಾರು ಕಂಗಳಾರು ತಲೆಮೂರು ಕಿವಿನಾಲ್ಕು 
ಬಾಲಂಗಳೆರಡು ಭಾಮಿನಿ ಹೇಳೆ ೨” ಎಂದು ಮೂಷಕ 
ವಾಹನನೂ ಸರ್ಪಾಲಂಕೃತನೂ ಆದ ಗಣೇಶನ ಮೇಲೆಒಗಟೆ 
ಹೇಳಿದಹಾಗೆ ! 


ಅಲಿಕುಲ ದಲ ಮೂಲಂ ಮಾಲತೀಂ ಯಾತನಾ | 
ನಿಖಿಲ ನನನುಭಾಗಾಲ್ಫಾಲಿನೀ ಶೃಂಗಮೇಕಂ|| 
ನಿಶಿ ಪರಿವಲಲುಬ್ದಂ ಪದ್ಮ ಮಧ್ಯೆ ನಿರುದ್ದಂ | 
ಪ್ರತಿ ರಣತಿ ರಣಂತಂ ಬ್ರಹಿ ಕಾಂತೇಲಿ ಸ೦ಖ್ಯಾಂ || 


ಈ ಪದ್ಯದಲ್ಲಿ “ ಎಲೆ ಕಾಂತೆ, ಒಂದು ಶೃಂಗಸಮೂಹವಿತ್ತು. 
ಅದರ ಅರ್ಧಭಾಗದ ವರ್ಗಮೂಲದಷ್ಟು ಶೃಂಗಗಳು ಮಾಲತೀ 
ಪುಷ್ಪವನ್ನು ಕುರಿತು ತೆರಳಿದವು, ಒಂಬತ್ತನೆಯ ಭಾಗದ 
ಎಂಟರಷ್ಟೂ ಹಾಗೆಯೇ ಹೋದವು. ಪದ್ಮಕೋಶದಲ್ಲಿ ಸಿಲುಕಿ 
ಒಂದು ಶೃಂಗವು ಝೇಂಕರಿಸುತ್ತಿರಲು ಇನ್ನೊ೦ದು ಶೃಂಗವು 
ಆ ಪದ್ಮದ ಬಳಿ ಅದಕ್ಕೆ ಪ್ರತಿಧ್ವನಿಕೊಡುತ್ತಿತ್ತು . ರಾತ್ರಿಯಲ್ಲಿ 
ಪರಿವಲ ಲುಬ್ದತೆಯಿಂದ ಪದ್ಮ ಮಧ್ಯವನ್ನು ಸಾರಿದ್ದ ಆ 
ಭಂಗವು, ಆಮೇಲೆ ಪದ್ಮವು( ಇಂದೀವರವು) ಮುಚ್ಚಿಕೊಂಡ 


೬ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಚಿತ್ರ 1 


ಲೀಲಾವತೀ ಗಣಿತ 


00 


ಕಾರಣದಿಂದ ಅಲ್ಲಿಯೇ ಸಿಲುಕಿಕೊಂಡಿತ್ತು . ಭ೦ಗಗಳ 
ಸಂಖ್ಯೆಯನ್ನು ಹೇಳು ” ಎಂದು ಕೇಳಿದ್ದಾರೆ. ( ಚಿತ್ರ 1) 

ಇನ್ನೊಂದರಲ್ಲಿ : 
ಅಸ್ತಿ ಸಂಭತಲೇ ವಿಲಂ ತದುಪರಿ ಕ್ರೀಡಾಶಿಖಂಡೀ ಸ್ಥಿತಃ| | 
ಸ್ತಂಭೇ ಹಸ್ತನವೋಚ್ಚಿತೇ ತ್ರಿಗುಣಿತಸ್ತಂಭ ಪ್ರಮಾಣಾಂತರೇ | 
ದೃಷ್ಟಾಹಿಂ ವಿಲವಾವ್ರಜ೦ತಮಪತತ್ತಿರ್ಯಕ್ ಸ ತಸ್ಕೋಪರಿ 
ಕೃಪಂ ಬ್ರೂಹಿ ತಯೋರ್ವಿಲಾ ತಿಮಿತೈಃ ಸಾಮೈನ 

ಗತ್ಯೋರ್ಯುತಿಃ | 
ಎಂದರೆ, “ ಒಂದು ಸ್ತಂಭದ ತುದಿಯಲ್ಲಿ ಒಂದು ನವಿಲು 


DO 


1 ಭಂಗಗಳ ಸಂಖ್ಯೆ x ಆದರೆ 


ಎಂದರೆ, VX X 

- 5 = 


2 . . . . 


ವರ್ಗಣೆಯಿಂದ, 2x² - 153x648 = 0 . . . . (ii ) 
ಎಂದರೆ (2x-9) ( x - 72 ) = 0 
X = 72 

ಉತ್ತರ. 
- x = " ಎಂಬ ಮೂಲವು ಭಿನ್ನಾಂಕವಾಗಿರುವುದೇ ಅಲ್ಲದೆ, ಅದು 
ಸಾಕರಣ (1) ನ್ನು ಪಾಲಿಸುವುದೂ ಇಲ್ಲ, ಆ ಬದಲು 

Vx X , 


- y/ 2 = 9 - 2 


ಎಂಬ ಸಮಿಾಕರಣವನ್ನು ಪಾಲಿಸುತ್ತದೆ. ಇದಕ್ಕೆ ವರ್ಗಣೆಯೇ 
ಕಾರಣ. 


೮ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಕುಳಿತಿತ್ತು . ಸ್ತಂಭದ ಬುಡದಲ್ಲಿ ಹಾವಿನ ಬಿಲವಿತ್ತು . ಬಿಲಕ್ಕೆ 
ಬರುತ್ತಿದ್ದ ಹಾವನ್ನು ಕಂಡು ನವಿಲು ಹಾಕಿ ಅದನ್ನು ಹಿಡಿ 
ಯಿತು. ಸ್ತಂಭದ ಎತ್ತರ ಒಂಬತ್ತು ಹಸ್ತಗಳು, ಹಾವು 
ಬಿಲದಿಂದ ಇಪ್ಪತ್ತೇಳು ಹಸ್ತಗಳ ದೂರದಲ್ಲಿದ್ದಾಗ ನವಿಲು 
ಅದನ್ನು ಕಂಡದ್ದು , ಎರಡರ ವೇಗವೂ ಸಮವಾಗಿದ್ದರೆ, ಬಿಲ 
ದಿಂದ ಎಷ್ಟು ದೂರದಲ್ಲಿ ಎರಡೂ ಸಂಧಿಸಿದನೆಂಬುದನ್ನು ಕ್ಷಿಪ್ರ 
ವಾಗಿ ಹೇಳು ” ಎಂಬ ಗಣಿತ ಸಮಸ್ಯೆ ಇದೆ.1 ( ಚಿತ್ರ 2) 

ಹೀಗೆಯೇ ಇನ್ನೂ ನೂರಾರು ಸಮಸ್ಯೆಗಳಿವೆ. ಬೇಕಾದರೆ 
ಅವುಗಳನ್ನು ನಾವೂ ನನ್ನ ನಲ್ಲೆಯರಿಗೆ ಒಡ್ಡಿ ನಲಿಸಬಹು 
ದಾದಷ್ಟು ಅನುಕೂಲವಾಗಿವೆ. ಗಣಿತದಮೇಲೆಸ್ತ್ರೀಯರಿಗೆ 
ಸಹ ಆಸಕ್ತಿ ಹುಟ್ಟಿ ಸಬಹುದೆಂಬುದನ್ನು ಭಾಸ್ಕರರು ತೋರಿಸಿ 
ದ್ದಾರೆ. 


1 A B = 9 JOE'S A D = 27 

AC= x ಆದರೆ, BC = CD = 27 - X 
ABC ತ್ರಿಕೋನದಿಂದ 
_ x2+ 9 =( 27 - x) ? 

_ x = 12 


ಉತ್ತರ. 


- 


- 
X 


- A 


x 


C 


27 - X , 


ಲೀಲಾವತೀ ಗಣಿತ 


ಚಿತ್ರ 2 


* ೧೦ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


- ಗ್ರಂಥವು ಗಣಿತದ ಅಭ್ಯಾಸಿಗಳಿಗಾಗಿ - ಭಾಸ್ಕರರ ಶಿಷ್ಯವರ್ಗ 
ದವರಿಗಾಗಿ ಬರೆಯಲ್ಪಟ್ಟಿತೆಂದು ಮೇಲೆಯೇ ಕಾಣಬರುತ್ತದೆ. 
ಸಂಕಲನದಿಂದ ಹಿಡಿದು ಈಗಿನ ಬಿ.ಎಸ್ಸಿ, ದರ್ಜೆಯವರೆಗಿನ 
ಅಂಕಗಣಿತ, ಬೀಜಗಣಿತ, ರೇಖಾಗಣಿತ ಕ್ಷೇತ್ರಗಣಿತಗಳ 
ಅನೇಕ ವಿಷಯಗಳು ಅದರಲ್ಲಿವೆ. ಗ್ರಂಥಕರ್ತರು ಹೇಳಿರುವ 
ರೀತಿಗೆ ಒಲಿದ ಮನಸ್ಸು ಅವರು ಹೂಡಿರುವ ಸಮಸ್ಯೆಗಳನ್ನು 
ಬಿಡಿಸೋಣವೆಂಬ ಹುಮ್ಮಸ್ಸಿಗೆ ಏರುತ್ತದೆ. ಕ್ರಮವಾದ 
ಸೂತ್ರಗಳನ್ನೂ ಮಾರ್ಗಗಳನ್ನೂ ಉದಾಹರಣೆಗಳನ್ನೂ ನ್ಯಾಸ 
ಗಳನ್ನೂ ನಕ್ಷೆಗಳನ್ನೂ ಅಭ್ಯಾಸಗಳನ್ನೂ ಉತ್ತರಗಳನ್ನೂ 
ಒಳಗೊಂಡು, ವಿಷಯ ನಿರೂಪಣೆಯು ಶಾಸ್ತ್ರೀಯವಾದ ರೀತಿ 
ಯಲ್ಲಿದೆ. ಉದಾಹರಣೆಗೆ, ಶ್ರೇಢಿಯಲ್ಲಿರುವ 
“ ಆದ್ಯೆ ದಿನೇ ದ್ರನು ಚತುಷ್ಟ ಯಂ ಯೋ ದತ್ವಾ ದ್ವಿ ಜೇ ಭೋ 

ನುದಿನಂ ಪ್ರವೃತ್ತಃ | 
ದಾ ತುಂ ಸಖೇ ಪಂಚ ಚ ಯೇನ ಪಕ್ಷೇ ದ್ರಾ ನದ ದ್ರಾಕ್ಟನಿ 

- ತೇನ ದತ್ತಾಃ | 
ಎಂದರೆ, “ ಒಬ್ಬ ರಾಜನು 15ದಿನಗಳ ಕಾಲ ಬ್ರಾಹ್ಮಣರಿಗೆ ದಾನ 
ಮಾಡಿದನು. ಮೊದಲನೆಯ ದಿನ 4 ದಮ್ಮಗಳನ್ನು ಕೊಟ್ಟನು, 
ಎರಡನೆಯ ದಿನ 9 ದ್ರವ್ಯಗಳು , ಹೀಗೆ ಐದೈದಾಗಿ ಹೆಚ್ಚಿಸಿ 
ದನು, ಒಟ್ಟು ಎಷ್ಟು ದ್ರವ್ಯಗಳಾದವು ? ” ಎಂಬ ಉದಾಹರಣೆ 
ಯನ್ನು ತೆಗೆದುಕೊಳ್ಳೋಣ 
. ಈಗ, 4 + 9 + 14 + ....ಹೀಗೆ 
15 ಸಂಖ್ಯೆಗಳನ್ನು ಬರೆದು, ಕೂಡಬೇಕು. ಈ ಉದಾಹರಣೆಯ 
ಹಿಂದೆ ವಿಧಿ ಹೀಗೆ ಉಕ್ತವಾಗಿದೆ : " ಬೇಕಾದ ಅಂತರವನ್ನಿಟ್ಟು 
ಕೊಂಡಾಗ, ಪದದಲ್ಲಿ ( number of terms ) 1ನ್ನು ಕಳೆದು , 
ಚಯದಿಂದ ( common difference ) ಗುಣಿಸಿ, ಆದಿಸಂಖ್ಯೆಗೆ 


00 


- 


ಲೀಲಾವತೀ ಗಣಿತ 


೧೧ 


00 


ಸೇರಿಸಿದರೆ , ಅಂತ್ಯ ಸಂಖ್ಯೆ ಗೊತ್ತಾಗುತ್ತದೆ. ಆದಿ ಮತ್ತು ಅಂತ್ಯ 
ಸಂಖ್ಯೆಗಳ ಮೊತ್ತದ ಅರ್ಧವೇ ಮಧ್ಯಧನ ( arithmetic 
- mean ), ಮಧ್ಯ ಧನವನ್ನು ಪದದಿಂದ ಗುಣಿಸಿದರೆ ಸರ್ವಧನ 

(Sum ) ದೊರೆಯುತ್ತದೆ. ಅಲ್ಲದೆ, ಉದಾಹರಣೆಯ ಕೆಳಗೆ 
- ನ್ಯಾಸವು ಈ ರೀತಿ ಇದೆ : “ ಆದಿಸಂಖ್ಯೆ 4 ; ಚಯ 5 ; ಪದ 

15 ; ಅಂತ್ಯಧನ 74 ; ಮಧ್ಯಧನ 39 ; ಸರ್ವಧನ 585 .” 
- ಹೀಗೆ ವಿಧಿ -ಉದಾಹರಣೆ - ಅಭ್ಯಾಸ-ನ್ಯಾಸ- ಉತ್ತರ- ಇದು 
ಲೀಲಾವತಿಯಲ್ಲಿ ಅನುಸರಿಸಲ್ಪಟ್ಟಿರುವ ಕ್ರಮ . ವಿಧಿಗಳಿಗೆ 
ಕಾರಣಗಳನ್ನು ಯೋಚಿಸುವ ಕೆಲಸವನ್ನು ಗ್ರಂಥಕರ್ತರು 
ಅಲ್ಲಲ್ಲಿ ನಾಚಕರಿಗೆ ಬಿಟ್ಟಿದ್ದಾರೆ ; ಆ ಕಾರಣಗಳೂ ಬಹುಶಃ 
ಸುಲಭವಾಗಿಯೇ ಸಿಗುತ್ತವೆ. 
- ಹೀಗೆ, ವಸ್ತುವನ್ನು ಸುಲಭವಾ ಗಿಯೂ ಆಕರ್ಷಕ 
ವನ್ನಾಗಿಯೂ ಮಾಡಿದ ಭಾಸ್ಕರರು ಪ್ರಶ್ನೆ ಗಳಿಗೆ ಉತ್ತರಗಳನ್ನು 
ಕ್ಷಿಪ್ರವಾಗಿ ಹೇಳೆನ್ನು ವುದು ಸ್ವಾಭಾವಿಕವಾಗಿಯೇ ಇದೆ. 
ಅದರಿಂದ ಯಾರೂ ಕೋಪಿಸಬೇಕಾಗಿಲ್ಲ . ಪವಾಗಿ 
ಹೇಳಲಾರದವರು ಗುಣಕಾರ ಹಾಕಿಕೊಂಡೇ ಹೇಳಲಿ, ಆದರೆ 
ಕ್ಷಿಪ್ರವಾಗಿ ಹೇಳುವುದು ಅಸಾಧ್ಯವಲ್ಲ. ಅದಕ್ಕೆ ಪ್ರಯತ್ನ 
ಮಾಡುವುದು ಒಳ್ಳೆಯದು, ಅ೦ಕಗಣಿತದಲ್ಲಿ ಎಂತಹ ಲೆಕ್ಕ 
ವನ್ನು ಕೊಟ್ಟರೂ ಒಂದೇ ನಿಮಿಷದಲ್ಲಿ ಗಣಿತಶಾಸ್ತ್ರ ಪಾರಂಗತ 
ರನ್ನು ಸಹ ವಿಸ್ಮಯಗೊಳಿಸುವ ಹಾಗೆ ಉತ್ತರಗಳನ್ನು ಹೇಳ 
ಬಲ್ಲ ಪ್ರತಿಭಾಶಾಲಿಗಳನ್ನು ನಾವು ನೋಡಿದ್ದೇವೆ. ಅಂಥವರು 
ಎಲ್ಲ ಕಾಲಗಳಲ್ಲ ಎಲ್ಲ ದೇಶಗಳಲ್ಲಿ ಇದ್ದರು ; ಈಗಲೂ 
ಇದ್ದಾರೆ. ನಾವು ಕಾಲುಘಂಟೆಯ ಕಾಲ ಶ್ರಮಿಸಿ ಸರಿ 
ಯಾಗಿಯೋ ತಪ್ಪಾಗಿಯೋ ಮಾಡುವಷ್ಟು ದೊಡ್ಡ ಗುಣಕಾರ 


೧೨ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಗಳನ್ನೂ ವರ್ಗಮೂಲಗಳನ್ನೂ ವಿವಿಧ ಪರಿವರ್ತನೆಗಳನ್ನೂ 
ಅವರು ಒಂದು ಕ್ಷಣದಲ್ಲಿ ಸರಿಯಾಗಿ ಹೇಳುತ್ತಾರೆ. ಶ್ಯಾಮಣ್ಣ 
ನೆಂಬ ಕನ್ನಡಿಗನೊಬ್ಬನನ್ನು ಈ ಬಗೆಯ ಪರೀಕ್ಷೆಗೀಡುಮಾಡಿ 
ಪೀಡಿಸುವ ವಿನೋದದಲ್ಲಿ ನಾವು ಅನೇಕ ಬಾರಿ ತೊಡಗಿದ್ದೇವೆ. 
ಶ್ಯಾಮಣ್ಣನ ಗುಟ್ಟು ಒಂದೊಂದು ವೇಳೆ ಶ್ಯಾಮಣ್ಣನಿಗೇ 
ಗೊತ್ತಿರುವುದಿಲ್ಲ. ಆದರೆ , ಆತನು ಪ್ರತಿಭಾಶಾಲಿಯಾದ 
ಗಣಕನೆಂಬುದರಲ್ಲಿ ಸಂಶಯವಿಲ್ಲ. ಹಿಂದೆ ಬಿಡ್ಡರ್ ಎಂಬ 
ಪಾಶ್ಚಿಮಾತ್ಯ ಪ್ರತಿಭಾಶಾಲಿಯೊಬ್ಬನನ್ನು ಬಾಲಕರು ಅನೇಕ 
ಪ್ರಶ್ನೆ ಗಳಿಂದ ಬಾಧಿಸಿ, ಕೊನೆಗೆ ಭೂಮಿಗೂ ಚಂದ್ರನಿಗೂ 
ಇಷ್ಟು ಲಕ್ಷ ಮೈಲಿ ದೂರವಾದರೆ ಎರಡನ್ನೂ ಕೂಡಿಸಲು 
ಬಸವನ ಬಾಲಗಳೆಷ್ಟು ಬೇಕಾಗುತ್ತವೆ? ” ಎಂದು ಪಟಂಗತನ 
ಮಾಡಿದರಂತೆ. ಅದಕ್ಕೆ ಆತನು ಬೇಸರದಿಂದ “ ಸಾಕಾದಷ್ಟು 
ಉದ್ದದ ಒ೦ದು ಬಾಲವಾದರೆ ಸಾಕು ” ಎಂದು ಉತ್ತರ ಹೇಳಿ 
ಹೊರಟುಹೋದನಂತೆ . ಅದಿರಲಿ , ಇಂತಹ ಪ್ರತಿಭಾಶಾಲಿ 
ಗಳನ್ನು ಲಾಗ್ರಾಂಜ್ ಮೊದಲಾದ ವಿದ್ವಾಂಸರು ಅನೇಕ ವೇಳೆ 
ತಮ್ಮ ಕೆಲಸಗಳಿಗೆ ಉಪಯೋಗಿಸಿಕೊಂಡಿದ್ದಾರೆ. ಕ್ಷಿಪ್ರವಾಗಿ 
ಉತ್ತರ ಹೇಳುವ ಶಕ್ತಿಯು ಕೆಲವು ವೇಳೆ ದೈವದತ್ತವಾಗಿಯೂ 
ಕೆಲವುವೇಳೆ ಅಭ್ಯಾಸಾನು ಸರಿಯಾಗಿಯೂ ಬರುತ್ತದೆ. ಲೀಲಾ 
ವತಿಯನ್ನೋದಿದವರ ಬುದ್ದಿ ವೇಗವು ಅಂಥವರ ಮಟ್ಟಕ್ಕೇರ 
ಲೆಂಬುದೂ ಭಾಸ್ಕರಾಚಾರ್ಯರ ಒಂದು ಗುರಿಯೆಂದು ಕಾಣು 
ತದೆ. 
* ತಮ್ಮ ಮುಖ್ಯೋದ್ದೇಶವನ್ನು ಭಾಸ್ಕರರು ಪ್ರಥಮ ಶ್ಲೋಕ 
ದಲ್ಲೇ ಹೇಳಿದರು : 
ಪಾಟೀಂ ಸಂಗಣಿತ ಸ್ಯ ನ ಚತುರ ಪ್ರೀತಿಪ್ರದಾಂ ಪ್ರಸ್ಸು ಟಾಂ | 
ಸಂಕ್ಷಿಪ್ತಾಕ್ಷರಕೋಮಲಾಮಲ ಪದೈ ರ್ಲಾಲಿತ್ಯ ಲೀಲಾವತೀಂ || 


- 


ಲೀಲಾವತೀ ಗಣಿತ 


೧೩ 


ನ 


ಎಂದು. ಪ್ರೀತಿಪ್ರದವೂ ಲಲಿತವೂ ಆದ ಇಂಥ ವಿಜ್ಞಾನ 
ಗ್ರಂಥಗಳ ಆವಶ್ಯಕತೆಯನ್ನು ಹನ್ನೆರಡನೆಯ ಶತಮಾನದ 
ಅವರು ಗ್ರಹಿಸಿದರೂ ಇಪ್ಪತ್ತನೆಯ ಶತಮಾನದ ನಾವು ಇನ್ನೂ 
ಗ್ರಹಿಸಿಲ್ಲ . ಗ್ರಹಿಸುವುದು ತಾನೇ ಹೇಗೆ ಸಾಧ್ಯ ? ಬಹುಮಟ್ಟಿಗೆ 
ಇಂದಿನ ನಮ್ಮ ವಿಜ್ಞಾನಿಗಳಿಗೆ ಸಾಹಿತ್ಯ ಬೇಕಿಲ್ಲ . ಸಾಹಿತಿ 
ಗಳು ವಿಜ್ಞಾನವೆಂದರೆ ಹಾರಿ ಬೀಳುತ್ತಾರೆ. ಪ್ರತಿಯೊಬ್ಬರೂ 
ಹುಟ್ಟುವಾಗಲೇ ಗಂಡೋ ಹೆಣ್ಣೂ ಆಗಿರುವಂತೆಯೇ 
ಸಾಹಿತಿಯೋ ವಿಜ್ಞಾನಿಯೋ ಆಗಿಯೂ ಇರುತ್ತಾರೆ ಎಂಬುದು 
ಇಂದಿನ ನಮ್ಮ ವಿದ್ವಾಂಸರ ಮತವೆಂದು ಕಾಣುತ್ತದೆ. ಆದರೆ 
“ ನಾವು ಸಾಹಿತಿಗಳು, ವಸಂತ ಋತುವಿನಲ್ಲಿ ಮಾಡುತ್ತೇವೆ. 
ಮಳೆಗಾಲದಲ್ಲಿ ಮೇಘಗಳಿಗೆ ಸಂದೇಶ ಕೊಡುತ್ತೇವೆ. ಉಳಿದ 
ಕಾಲದಲ್ಲಿ ಬೆಚ್ಚಗೆ ಮಲಗುತ್ತೇವೆ. ಬುದ್ದಿಶ್ರಮ ನಮಗೆ 
ಬೇಡ, ನಮಗೂ ವಿಜ್ಞಾನಕ್ಕೂ ಸಂಬಂಧವಿಲ್ಲ ” ಎಂದು 
ಹೇಳುವ ಸಾಹಿತಿಯನ್ನಾಗಲಿ, “ ನಾವು ವಿಜ್ಞಾನಿಗಳು , ನಾವು 
ಹಾಡುವುದೇ ಇಲ್ಲ . ಎಲ್ಲಾ ಋತುಗಳಲ್ಲಿ ಬುದ್ದಿಯನ್ನು 
ಶ್ರಮಿಸುತ್ತೇವೆ. ರಸಾಸ್ವಾದನೆ ನಮಗೆ ಬೇಕಿಲ್ಲ. ನಮಗೂ 
- ಸಾಹಿತ್ಯಕ್ಕೂ ಬಹಳ ದೂರ ” ಎಂದು ಹೇಳುವ ವಿಜ್ಞಾನಿ 
ಯನ್ನಾಗಲಿ ಭಾಸ್ಕರಾಚಾರ್ಯರು ಒಪ್ಪಲಿಲ್ಲ. ದೇವರು 
ಮನುಷ್ಯರನ್ನು ಸಾಹಿತಿಗಳು, ವಿಜ್ಞಾನಿಗಳು ಎಂದು ಎರಡು 
ಭಾಗಮಾಡಿ ಅವರಿಗೆ ಬುದ್ದಿ ಇಲ್ಲದಂತೆಯೂ ಇವರಿಗೆ ಭಾವನಾ 
ಶಕ್ತಿ ಇಲ್ಲದಂತೆಯೂ ಮಾಡಲಿಲ್ಲ . ಏಕೆಂದರೆ , ಬುದ್ಧಿಯ 
ಹಿಡಿತವಿಲ್ಲದ ಮನಸ್ಸಿನ ಹಾರಾಟವಾಗಲಿ, ಭಾವನಾಶಕ್ತಿಯ 
ಉದ್ವೇಗವಿಲ್ಲದ ಬರೀ ಬುದ್ದಿಯ ವ್ಯಾಪಾರವಾಗಲಿ ನಿರರ್ಥಕ 
ವೆಂದು ಆತನಿಗೆ ಗೊತ್ತು . ಪ್ರಪಂಚದ ತುಂಬ ವಿಜ್ಞಾನಿಗಳೇ 


೧೪ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಇದ್ದು ಸಾಹಿತಿಗಳಿಲ್ಲದೆಯೇ ಹೋದರೆ ಆ ಪರಿಸ್ಥಿತಿಯಲ್ಲಿ ಎಷ್ಟು 
ಭಯಂಕರವಾದ ನ್ಯೂನತೆ ಕಾಣುತ್ತದೆಯೋ ಅಷ್ಟೇ 
ನ್ಯೂನತೆಯು ಬರೀ ಸಾಹಿತಿಗಳೇ ಇರುವ ಪರಿಸ್ಥಿತಿಯಲ್ಲ 
ಕಾಣಬರುತ್ತದೆ. ಪ್ರಪಂಚಕ್ಕೆ ಅನ್ವಯಿಸುವ ಮಾತು ಒಬ್ಬ 
ವ್ಯಕ್ತಿಗೂ ಅನ್ವಯಿಸುತ್ತದೆ. ಬರೀ ಸಾಹಿತ್ಯದಲ್ಲಾಗಲಿ, ಬರೀ 
ವಿಜ್ಞಾನದಲ್ಲಾಗಲಿ ಸಂಸ್ಕಾರವನ್ನು ಪಡೆದವನಲ್ಲಿ ನ್ಯೂನತೆ 
ಇದೆ ಎಂಬುದರಲ್ಲಿ ಸಂಶಯವಿಲ್ಲ. ಪ್ರತಿಯೊಬ್ಬನಲ್ಲ ಬುದ್ದಿ 
ಭಾವನಾಶಕ್ತಿಗಳೆರಡೂ ಸಮತೂಕದಲ್ಲಿಲ್ಲದೆ ಇರಬಹುದು, ನಿಜ. 
ಇಷ್ಟು ಕಾರಣದಿಂದಲೇ “ ಸತ್ಯ ಸೌಂದರ್ಯಗಳೆರಡೂ ಕೊನೆಗೆ 
ಒಂದೇ . ಸಾಹಿತ್ಯವಾದರೇನು, ವಿಜ್ಞಾನವಾದರೇನು ? ನನಗೆ 
ಯಾವ ಶಕ್ತಿ ಬಲವಾಗಿದೆಯೋ ಅದನ್ನು ಉಪಯೋಗಿಸಿಕೊಂಡ 
ರಾಯಿತು. ಇನ್ನೊಂದರ ಗೊಡವೆಯೇಕೆ? ” ಎಂದು ಹೇಳು 
ವುದಾದರೆ, ಅದು “ ಯಾವ ಕಣ್ಣಿನಲ್ಲಿ ನೋಡಿದರೂ ಕಾಣಿಸು 
ವುದು ಒಂದೇ , ಈ ಕಣ್ಣಾದರೇನು, ಆ ಕಣ್ಣಾದರೇನು ? ನನಗೆ 
ಯಾವ ಕಣ್ಣಿನ ಪಟುತ್ವ ಬಲವಾಗಿದೆಯೋ ಅದನ್ನು ಉಪ 
ಯೋಗಿಸಿಕೊಂಡರಾಯಿತು. ಇನ್ನೊಂದನ್ನು ಮುಚ್ಚಿಕೊಳ್ಳು 
ತೇನೆ” ಎಂದ ಹಾಗಾಗುತ್ತದೆ. “ ಅಥವಾ ನಡೆದುಹೋಗು 
ನಾಗ ಎಡಗಾಲಿನ ಗುರಿಯ ಬಲಗಾಲಿನ ಗುರಿಯೂ ಒಂದೇ . 
ಈ ಕಾಲಿನಲ್ಲೇ ಕುಂಟಿಕೊಂಡು ಹೋದರೆ ಊರು ಸಿಗುವು 
ದಿಲ್ಲವೇ ? ಆ ಕಾಲು ಬೇಡವೇ ಬೇಡ ” ಎಂಬಂತೆ ಆಗುತ್ತದೆ, 
ಶುದ್ದ ಆವಶ್ಯಕತೆಯ ದೃಷ್ಟಿಯಿಂದ ಒಂದೇ ಕಣ್ಣು , ಒಂದೇ 
ಕೈ , ಒಂದೇ ಕಾಲು ಸಾಕಾದರೂ ದೇವರು ಎರಡೆರಡನ್ನು 
ಕೊಟ್ಟನು ; ಹಾಗೂ ಬಲಪಾರ್ಶಕ್ಕೆ ( ಒಂದೊಂದು ವೇಳೆ 
ಎಡಪಾರ್ಶಕ್ಕೆ) ಹೆಚ್ಚು ಶಕ್ತಿಯನ್ನು ಕೊಟ್ಟನು. ಒಂದು 


- ಲೀಲಾವತಿ ಗಣಿತ 


೧೫ 


ಪಾರ್ಶದ ಗೋಜನ್ನೇ ಬಿಡುವ ಹಠವು ಅನನುಕೂಲ, 
ಹಾಗೂ ಅವಿವೇಕ, ಸ್ವಯಂಕಲ್ಪಿತವಾದ ಕೆಲವು ಕಾರಣ 
ಗಳಿಂದ ನಮ್ಮ ವಿದ್ವಾಂಸರು ಈ ಹಠದಲ್ಲಿ ಸಿಕ್ಕಿಕೊಂಡಿದ್ದಾರೆ. 
ಸರಕಾರಿ ಸಂಬಳವನ್ನು ಪಡೆದು ಖಾಕೀ ಉಡುಪನ್ನು ಧರಿಸಿದ 
ಪೋಲೀಸನು ತಾನೂ ಒಬ್ಬ ಪ್ರಜೆ, ಒಬ್ಬ ಗೃಹಸ್ಥನೆಂಬುದನ್ನು 
ಮರೆತ ಹಾಗೆ, ಸಾಹಿತ್ಯದ ಅಧ್ಯಾಪಕನೆಂದು ಕರೆಸಿಕೊಂಡವನು 
ವಿಜ್ಞಾನದ ಕಡೆ ಗಮನವನ್ನೇ ಮರೆತಿದ್ದಾನೆ. ವಿಜ್ಞಾನಿಯೂ 
ಹೀಗೆಯೇ . 
. ಭಾಸ್ಕರಾಚಾರ್ಯರ ಪಾಂಡಿತ್ಯವಾದರೋ ಸರ್ವತೋ 
ಮುಖವಾದುದು. ' ಲೀಲಾವತಿ ' ಯ ಕೊನೆಯಲ್ಲಿ ಅವರ ಶಿಷ್ಯ 
ನೊಬ್ಬನು ತನ್ನ ಗುರುವಿನ ಪಾಂಡಿತ್ಯದ ವಿಚಾರವಾಗಿ ಈ 
ಶ್ಲೋಕವನ್ನು ಸೇರಿಸಿದ್ದಾನೆ: 

ಅಷ್ಟ ವ್ಯಾಕರಣಾನಿ ಷಟ್ಟ ಭಗಜಾಂ ನ್ಯಾಚಷ್ಟ ತಾಃ ಸಂಹಿತಾಃ| 
ಪಟ್ಟ ರ್ಕಾನ್ ಗಣಿ ತಾನಿ ಪಂಚ ಚತುರೋ ವೇದಾನಧೀತೇ ಸ ಯಃ 
ರತ್ನಾಂ ತಿತಯಂ ದ್ವಯಂ ಚ ಬುಬುಧೇ ಮಾನಾ೦ಸಯೋರಂ 

ತರಂ | 
ಸಹೈಕಮಗಾಧಬೋಧಮಹಿಮಾಸೋಸ್ಯಾಃಕವಿ ಭಾಸ್ಕರಃ|| 
ಶಿಷ್ಯನಾದವನಸ್ತೋತ್ರವೆಂದು ಇದರಲ್ಲಿ ಎಷ್ಟು ಭಾಗವನ್ನು 
ಉತ್ತೇಕ್ಷೆಗಾಗಿ ಬಿಟ್ಟ ರೂ ಸಹ, ಭಾಸ್ಕರರ ಪಾಂಡಿತ್ಯವು ಬಹು 
ಮುಖವಾಗಿದ್ದಿತೆಂಬುದು ವ್ಯಕ್ತವಾಗದೆ ಇರುವುದಿಲ್ಲ. ಪ್ರತಿ 
ಯೊಬ್ಬರೂ ತಂತಮ್ಮ ಕೈಲಾದಮಟ್ಟಿಗೆ ಸರ್ವತೋಮುಖವಾದ 
ಪಾಂಡಿತ್ಯವನ್ನೂ ಗಳಿಸಿ, ನಾಲ್ಕು ಕಡೆಗಳಲ್ಲೂ ಸಜೀವಾಸಕ್ತಿ 
ಯನ್ನಿಟ್ಟುಕೊಳ್ಳುವುದು ಆವಶ್ಯಕ. ಸರ್ವತೋಮುಖವಾದ 
ಪಾಂಡಿತ್ಯವು ಹಿಮವತ್ಸರ್ವತದ ಹಾಗೆ. ಅದರಲ್ಲಿ ಐದು ಮೈಲಿ 


) 


00 


೧೬ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಎತ್ತರದ ಗೌರೀಶಂಕರದ ಜೊತೆಗೆ ಬೇರೆ ಬೇರೆ ಮಟ್ಟದ ಬೇರೆ 
ಬೇರೆ ಶಿಖರಗಳೂ ಇವೆ. ಪರ್ವತಕ್ಕೆ ಇವೆಲ್ಲಾ ಅವಶ್ಯಕವೇ . 
ಆ ಬದಲು ಶಿಖರಗಳನ್ನೆಲ್ಲ ಅಗೆದುಹಾಕಿ ಐದು ಮೈಲಿಎತ್ತರದ 
ಒಂದು ಗಣೆಯನ್ನು ನೆಡಿಸಿ ಅದಕ್ಕೆ ಗೌರೀಶಂಕರನೆಂದು 
ಹೆಸರಿಟ್ಟ ಹಾಗಾಗಿದೆ, ಈಗಿನವರ ಪಾಂಡಿತ್ಯ ! ಈಗನೋಡೋಣ 
ವೆಂದರೆ ಒಂದು ಪರ್ವತ ಕಾಣಿಸುವುದಿಲ್ಲ . ಎಲ್ಲೆಲ್ಲಿ ನೋಡಿ 
ದರೂ ಬರೀ ಗಣೆಗಳೇ ! - ಲೀಲಾವತಿ' ಯಂತಹ ಪ್ರೀತಿಪ್ರದ 
ವಾದ ವಿಜ್ಞಾನ ಗ್ರಂಥಗಳ ಕೊರತೆಯುಂಟಾಗಿರುವುದಕ್ಕೆ 
ಭಾಸ್ಕರರಂತೆ ಪ್ರೌಢಸಾಹಿತಿಗಳೂ ವಿಜ್ಞಾನಿಗಳೂ ಸಹ ಆದ 
ವಿದ್ವಾಂಸರಿಲ್ಲದಿರುವುದೇ ಕಾರಣ . 
- ಸಾಹಿತ್ಯವು ಸಕ್ಕರೆ ಇದ್ದಹಾಗೆ, ಸಾಮಾನ್ಯವಾಗಿ ಜನರಿಗೆ 
ಸಾಹಿತ್ಯದ ಕಡೆ ಗೀಳು ಹೆಚ್ಚಾಗಿರುತ್ತದೆ. ಸಕ್ಕರೆಯೆಂದರೆ 
ಯಾರಿಗೆ ಅಕ್ಕರೆಯಿಲ್ಲ? ಆದರೂ ಬರೀ ಸಕ್ಕರೆಯನ್ನೇ ತಿನ್ನ 
ಬಾರದು. ಸರಿಯಾದ ದೇಹಸ್ಥಿತಿಗೆ ಸಕ್ಕರೆಯ ಜೊತೆಗೆ 
ಉಪ್ಪನ್ನೂ ಹುಳಿಯನ್ನೂ ಕಹಿಯಾದ ಕ್ಲಿನೀನನ್ನೂ ಸಹ 
ಸೇವಿಸಬೇಕಾದ ಆವಶ್ಯಕತೆ ಇರುವಂತೆ ಸಂಸ್ಕಾರಕ್ಕೆ ಸಾಹಿತ್ಯದ 
ಜೊತೆಗೆ ವಿಜ್ಞಾನದ ವ್ಯವಸಾಯವೂ ಬೇಕು. ಕೈನೀನಿಗೆ 
ಸಕ್ಕರೆಯನ್ನು ಸವರುವಂತೆ ಭಾಸ್ಕರರು ವಿಜ್ಞಾನಕ್ಕೆ ಸಾಹಿತ್ಯದ 
ಮೇಲ್ಮುಸುಕನ್ನು ಹೊದಿಸಿದರು . ಈ ಹೋಲಿಕೆಯನ್ನನುಸರಿಸಿ, 
ಮನುಷ್ಯನ ಬುದ್ದಿಯ ಸುತ್ತಲೂ ಭಾವನಾಶಕ್ತಿಯ ಆವರಣ 
ವಿದೆಯೆಂದು ಬೇಕಾದರೆ ಇಟ್ಟು ಕೊಳ್ಳಬಹುದು. ಸಕ್ಕರೆಯ 
ಮೇಲ್ಮುಸುಕು ಈ ಆವರಣದಲ್ಲಿ ಕರಗುವ ವೇಳೆಗೆ ಗುಳಿಗೆ 
ಮುಂದುವರಿದು ಅದರೊಳಗಿರುವ ವಸ್ತುವು ಬುದ್ದಿಗೆ ಅಂಟು 
ವುದಕ್ಕೆ ಮಾರ್ಗವು ಸುಗಮವಾಗುತ್ತದೆ. ಅಧಿಕಾರಿಗಳನ್ನು 


ಲೀಲಾವತೀ ಗಣಿತ 


ನೋಡುವುದಕ್ಕೆ ಹೋದಾಗ ದ್ವಾರಪಾಲಕರನ್ನು ಸಂತೋಷ 
ಗೊಳಿಸುವುದು ಒಳ್ಳೆಯದಷ್ಟೆ . ರೇಖಾಗಣಿತದಲ್ಲಿ ಒಂದು 
ತ್ರಿಕೋನದ ಮುಖ್ಯ ಗುಣವನ್ನು ಪ್ರಸ್ತಾಪಿಸುತ್ತ ಭಾಸ್ಕರರು 
ಸಾಹಿತ್ಯವನ್ನು ಹೇಗೆ ಬಳಸಿಕೊಂಡರೆಂಬುದನ್ನು ನೋಡಿ: 

ಚಕ್ರ ಕೌಂಚಾಕುಲಿತ ಸಲಿಲೇ ಕ್ವಾಪಿ ದೃಷ್ಟ೦ ತಡಾಗೇ | 
ತೋಯಾದೂರ್ಧಂ ಕಮಲಕಲಿಕಾಗ್ರಂ ವಿತಸ್ತಿ ಪ್ರಮಾಣ೦ || 
ಮಂದಂ ಮಂದಂ ಚಲಿತವನಿಲೇನಾಹತಂ ಹಸ್ತ ಯುಗಂ | | 

ತಸ್ಮನ್ ಮಗಂ ಗಣಕ ಕಥಯ ಕ್ಷಿಪ್ರ ಮುಂಭಃಪ್ರಮಾಣ೦ || 
ಚಕ್ರ ಕ್ರೌಂಚ ಪಕ್ಷಿಗಳಿಂದಲೂ ಕಮಲಗಳಿಂದಲೂ ಆವೃತ 
ವಾದ ಒಂದು ತಟಾಕವನ್ನು ನಮ್ಮ ಕಣ್ಣೆದುರಿಗೆ ನಿಲ್ಲಿಸಿದರು . 
ಅದರಲ್ಲಿ ನೀರಿನ ಮಟ್ಟದಿಂದ ಮೇಲಕ್ಕೆದ್ದಿರುವ ಒಂದು ಕಮಲ 
ಕಲಿಕಾಗ್ರವನ್ನು ಚಿತ್ರಿಸಿದರು . ಮಂದಮಾರುತವನ್ನು ಕರೆ 
ತಂದರು. ಅದರಿಂದ ಕಮಲದ ದಂಟು ಬಾಗಿ ಸ್ವಲ್ಪ ದೂರದಲ್ಲಿ 
ಅದರ ತುದಿ ಮುಳುಗಿಕೊಂಡುದನ್ನು ತೋರಿಸಿದರು. ಈ 
ದೂರವನೂ ನೀರಿನ ಮಟದ ಮೇಲಿನ ದಂಟನ ಅಳತೆಯನೂ . 
ಕೊಟ್ಟು, ನೀರಿನ ಆಳವನ್ನು ಕ್ಷಿಪ್ರವಾಗಿ ಹೇಳೆಂದರು. ( ಚಿತ್ರ 3) 
- ಆ ಕೆರೆಯ ಬಳಿ, ಆ ಮನೋ ಮೋಹಕ ವಾತಾವರಣದಲ್ಲಿ 
ಕುಳಿತು ಉತ್ತರವನ್ನು ಯೋಚಿಸುವುದಕ್ಕೆ ಯಾರಿಗೆ ತಾನೇ 
ಮನಸ್ಸು ಬರುವುದಿಲ್ಲ ? ಆ ಬದಲು “ ಒಂದು ಕಾಟಕೋನ 
ತ್ರಿಕೋನದ ಈ ಅಳತೆ ಇಷ್ಟು , ಆ ಅಳತೆ ಅಷ್ಟು , ಇನ್ನೊ೦ದಳತೆ 
ಎಷ್ಟು ? ” ಎಂದು ಪ್ರಶ್ನಿಸಿದ್ದರೆ, “ ಸ್ವಾಮಿಾ, ನಿಮ್ಮ ಕಾಟ 
ಕೋನವೂ ಬೇಡ, ತ್ರಿಕೋನವೂ ಬೇಡ, ನಮಸ್ಕಾರ ” ಎಂದು 
1 ನೀರಿನ ಆಳ : OA = x ( ಆಕೃತಿ 2 ) ; 
ನೀರಿನ ಮಟ್ಟ : A C ; 
ಕಮಲದ ಕಾಂಡದ ಅಗ್ರಭಾಗ : A B ; 


4.servZAC3daಘಟwಜೆಪಿಟಿಸಿವೆ**ುಸುಕಿನykaearthಪಣಾಖasvAssam4 


Xw 


ಚಿತ್ರ 3 


• 


೧೮ ಲೀಲಾವತಿ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


SESS 


ಆ 


S 


. 


ಹುಚಯಿಸುವ 


* 


ಲೀಲಾವತೀ ಗಣಿತ 


೧೯. 


ಹೇಳಿ ವಿದ್ಯಾರ್ಥಿಯು ಬೇಸರದಿಂದ ಎದ್ದು ಹೋಗುವುದಲ್ಲದೆ 
ಮತ್ತೆ ಅವನು ಗಣಿತದ ತಂಟೆಗೇ ಬರುವುದಿಲ್ಲ. 

ಬೇರೊಂದು ಉದ್ದೇಶಕ್ಕಾಗಿ ಸಾಹಿತ್ಯವನ್ನು ಉಪಯೋಗಿಸಿ 
ಕೊಳ್ಳುವಾಗ ಎಚ್ಚರ ಬೇಕು. ಒಂದು ವಸ್ತುವಿಗೆ ಇನ್ನೊಂದು 
ವಸ್ತುವಿನ ಆವರಣವನ್ನು ಕೊಡುವ ಬದಲು ಎರಡನ್ನೂ ಪುಡಿ 
ಮಾಡಿ ಕಲಸಿಬಿಟ್ಟರೆ ಕೆಲಸ ಕೆಟ್ಟಿತು. ಅಲ್ಲದೆ ಬೆರೆಯಬಾರದ 
ವಸ್ತುಗಳೂ ಇದ್ದಾವು. ನಮ್ಮ ಪೂರ್ವಿಕರು ಸ್ವರ್ಗ ನರಕ 
ಲೋಕಗಳನ್ನು ಯಥೇಚ್ಛವಾಗಿ ವರ್ಣಿಸಿದರು. ಪುಣ್ಯ ಗಳಿಸಿ 
ಕೊಂಡವರಿಗೆ ಕಾದಿರುವ ಇಂದ್ರಭೋಗವನ್ನು ಬಾಯಲ್ಲಿ 
ನೀರೂರುವ ಹಾಗೆ ಚಿತ್ರಿಸಿದರು. ತಪ್ಪು ಮಾಡಿದವರಿಗೆ 


ಮಂದಮಾರುತದ ದೆಸೆಯಿಂದ | 
ಕಮಲವು ಮುಳುಗುವ ಸ್ಥಳ: C ; A 
ದತ್ತ : AB = | ಹಸ್ತ ; 
ಮತ್ತು AC = 2 ಹಸ್ತ . 
OC = OB = X + 1 
... ಶುಲ್ಬ ಸೂತ್ರದ ಪ್ರಕಾರ 10 
OAC ತ್ರಿಕೋನದಿಂದ 
( X + 1 = x² + 4 , 
². X = 3 ಹಸ್ತಗಳು , ಉತ್ತರ. 


ಆಕೃತಿ 
20 


೨೦ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ 


ವಿಧಿಸಲ್ಪಡುವ ಯಮಲೋಕಯಾತನೆಯನ್ನು ಭಯಂಕರವಾದ 
ರೀತಿಯಲ್ಲಿಉಗ್ಗ ಡಿಸಿದರು . ಎಂದರೆ, ಸನ್ಮಾರ್ಗದಲ್ಲಿರಬೇಕೆಂಬ 
ಜೀವನ ನಿಯಮದ ಜೊತೆಗೆ ಸಾಹಿತ್ಯದ ಸುಳ್ಳನ್ನು ಚನ್ನಾಗಿ 
ಮಿಶ್ರಮಾಡಿಬಿಟ್ಟರು. ಸಾಮಾನ್ಯ ಜನರಿಗೆ ಸನ್ಮಾರ್ಗಬೋಧನೆ 
ಮಾಡುವುದು ಇವರ ಉದ್ದೇಶ. ಶ್ಲಾಘನೀಯವಾದ ಉದ್ದೇಶವೇ . 
ಈ ಉಪಾಯದಿಂದ ಸ್ವಲ್ಪ ಮಟ್ಟಿಗೆ ಉದ್ದೇಶಸಾಧನೆಯೂ 
ಆಗಿರಬಹುದು. ಆದರೆ ಅಷ್ಟು ಹೆಚ್ಚಾಗಿ ಮಿಶ್ರಣಮಾಡದಿದ್ದರೆ 
ಮೇಲಾಗಿತ್ತೆಂದು ಕಾಣುತ್ತದೆ. ಏಕೆಂದರೆ , ಸಾಮಾನ್ಯ ಜನರಿಗೆ 
ಇದರಲ್ಲಿ ಉತ್ತೇಕ್ಷೆ ಯಾವುದು , ನಿಜಾ೦ಶ ಯಾವುದು ಎಂದು 
ಪ್ರತ್ಯೇಕಿಸುವಷ್ಟು ಸಾಮರ್ಥ್ಯವಿರುವುದಿಲ್ಲ . ಆ ಸಾಮರ್ಥ 
ವಿರುವವರಿಗೆ ಈ ಮಿಶ್ರಣೋಪಾಯವು ಅನವಶ್ಯಕ. 
ಹೇಳಿದುದನ್ನೆಲ್ಲ ಒಟ್ಟಾಗಿ ನಿಜವೆಂದು ನಂಬಿಕೊಂಡು ನರ್ತಿಸು 
ನವನಿಗೆ ಒಂದಾನೊಂದು ದಿವಸ " ಈ ಲೋಕಗಳು ಇವೆಯೋ 
ಇಲ್ಲವೋ ” ಎಂಬ ಶಂಕೆ ಉಂಟಾದರೆ, ಅವನು ಹೇಳಿದುದೆಲ್ಲ 
ವನ್ನೂ ಒಟ್ಟಿಗೇ ಕೈಬಿಟ್ಟಾನು. ಮಾರ್ಲೆಯವರು ಹೇಳಿರುವಂತೆ 
“ ಸಾಮಾನ್ಯ ಜನರಿಗೆ ಕಣ್ಣಿಗೆ ಕಾಣದುದರಲ್ಲಿ ಅಪನಂಬಿಕೆ 
ಹುಟ್ಟುವುದು ಅಸಂಭವವಲ್ಲ . ಆದ್ದರಿಂದ ನೇರವಾಗಿ ಸನ್ಮಾರ್ಗ 
ದಲ್ಲಿರುವುದು ಸುಖ . ನಮ್ಮ ದುರ್ಮಾರ್ಗದಿಂದ ಇತರರಿಗೆ 
ನೋವುಂಟಾಗುತ್ತದೆ. ಅವರೂ ನಮ್ಮ ಹಾಗೆಯೇ ಅಲ್ಲವೇ ? ” 
ಎಂದು ಬೋಧಿಸಿ, ಇದನ್ನು ಉದಾಹರಿಸುವುದಕ್ಕೆ ಬೇಕಾದರೆ 
ಒಂದೆರಡು ಕಥೆಗಳನ್ನು ಕಟ್ಟುವುದು ಮೇಲು. ಅದರಲ್ಲಿ ಅಷ್ಟು 
ಅಪಾಯವಿಲ್ಲ. ನೋಡಿಬಂದವರಿಗಿಂತ ಹೆಚ್ಚಾಗಿ ಇಲ್ಲದ 
ಇಂದ್ರಲೋಕ, ಯಮಲೋಕಗಳನ್ನು ವರ್ಣಿಸಿ ಎದುರಿಗೆ 
ನಿಲ್ಲಿಸುವುದು ಒಂದು ವೇಳೆ ಒಳ್ಳೆಯ ಉಪಾಯವೇ ಆದರೂ , 


ಲೀಲಾವತೀ ಗಣಿತ 


00 


OD 


ಇನ್ನೊಂದು ವೇಳೆ ಅನರ್ಥಕಾರಿಯಾಗುವ ಸಂಭವವೂ ಇದೆ. 
ಹೀಗೆ ಕೆಲವು ಸಂದರ್ಭಗಳಲ್ಲಿ ಸಾಹಿತ್ಯದ ಉಪಯೋಗವು 
ನಿರಪಾಯವಾಗಿರಬೇಕಾದರೆ ಅದರ ಮಿಶ್ರಣಕ್ಕೆ ಒಂದು ಎಲ್ಲೆ 
ಇರುತ್ತದೆ. ಆದರೆ ವಿಜ್ಞಾನವನ್ನೂ ಸಾಹಿತ್ಯವನ್ನೂ ಹೇಗೆ 
ಬೇಕಾದರೂ ಬೆರಸಿರಿ, ಹೇಗೆ ಬೇಕಾದರೂ ಕಲಕಿರಿ, ಯಾವ 
ಅಪಾಯವೂ ಇಲ್ಲ. ಮಿಶ್ರಣದ ಉಪಯೋಗವು ಮಿಶ್ರಣಕಾರರ 
ಕುಶಲತೆಯ ಮೇಲೆ ಹೋಗುತ್ತದೆ ; ಅಪಾಯವಂತೂ ಇಲ್ಲ. 
ಲೀಲಾವತಿಯಲ್ಲಿ, 
- ಪಾರ್ಥಃ ಕರ್ಣನಧಾಯ ಮಾರ್ಗಣ ಗಣ೦ ಕೃದ್ರೋ ರಣೇ ಸಂದಧೇ 
ತಾರ್ಧನ ನಿವಾರ್ಯ ತಚ್ಚರಗಣಂ ಮೂಲೈಶ್ಚ ತುರ್ಭಿಹ್ರ್ರಯಾ | 
ಶಲ್ಯಂ ಷಡ್ಡಿರಥೇಷುಭಿಸ್ತಿಭಿರ ಪಿಚ್ಛತ್ರಂ ಧ್ವಜಂ ಕಾರ್ಮುಕಂ | | 
ಚಿಟ್ಟೇದಾಸ್ಯ ಶಿರಃ ಶರೇಣ ಕತಿ ತೇ ಯಾನುರ್ಜುನಃ ಸಂದಧೇ | 
ಎಂದರೆ, ' ಪಾರ್ಥನು ರಣರಂಗದಲ್ಲಿ ಕುಸಿತನಾಗಿ ಕರ್ಣ ವಧೆ 
ಗಾಗಿ ನಿಂತನು. ಬತ್ತಳಿಕೆಯಲ್ಲಿನ ಬಾಣಗಳಲ್ಲಿ ಅರ್ಧ 
ಸಂಖ್ಯೆಯನ್ನು ಶತ್ರುಶರ ನಿವಾರಣೆಗಾಗಿ ಉಪಯೋಗಿಸಿದನು. 
ವರ್ಗಮೂಲದ ನಾಲ್ಕರಷ್ಟು ಬಾಣಗಳಿಂದ ಶತ್ರು ಹಯಗಳನ್ನು 
ಕೊಂದನು . ಶಲ್ಯನಿಗೆ ಆರು ಬಾಣಗಳಾದವು. ಮೂರರಿಂದ 
ಕರ್ಣನ ಛತ್ರ ಧ್ವಜ ಕಾರ್ಮುಕಗಳುರುಳಿದುವು. ಉಳಿದ 
ಒ೦ದು ಬಾಣವು ಕರ್ಣನ ಶಿರಚ್ಛೇದನೆ ಮಾಡಿತು. ಒಟ್ಟು 
ಬಾಣಗಳೆಷ್ಟಿ ದ್ದು ವು ? ” ಎಂದು ಭಾಸ್ಕರರು ಕೇಳಿದ್ದಾರೆ.' 
1 ನಾಂಛಿತ ಸಂಖ್ಯೆಯು x ಆದರೆ , 

- x + 44/ x + 6 + 3 + 1 = X. 
ಎಂದರೆ, 8 < / x = x - 20 .............. 
ವರ್ಗಣೆಯಿಂದ x2- 104 x + 400 = 0 , 


02 


೨೨ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಮಹಾಭಾರತವನ್ನು ಆಧಾರವಾಗಿಟ್ಟು ಕೊಂಡು ತಿರುವಿಹಾಕಿ , 
ಅರ್ಜುನನು ನೂರು ಬಾಣಗಳನ್ನು ಮಾತ್ರ ತೆಗೆದುಕೊಂಡು 
ಹೋಗಲಿಲ್ಲವೆಂದೂ , ಈ ಸಂಖ್ಯೆಗಳಾವುವೂ ಅಲ್ಲಿ ಉಕ್ಕ 
ವಾಗಿಲ್ಲವೆಂದೂ , ಕಾಳಗದ ಕ್ರಮ ಬೇರೆಯಾಗಿತ್ತೆಂದೂ 
ಯಾರಾದರೂ ಸಾಧಿಸಿದರೂ ಪ್ರಶ್ನೆಯ ಗಣಿತ ಭಾಗಕ್ಕೆ ಕುಂದುಕ 
ವಿಲ್ಲ. ಹಾಗೂ ಕರ್ಣಾರ್ಜುನ ಕಾಳಗದ ಆ ಚಿತ್ರ - ಆ 
ಬಾಣಗಳ ಹಾರಾಟ, ಆ ಸೈನ್ಯದ ನಾಶ , ಚೀತ್ಕಾರ, ಛತ್ರಧ್ವಜ 
ಕಾರ್ಮುಕಗಳ ಪತನ, ಕರ್ಣನ ಶಿರಚ್ಛೇದನ - ಆ ದೃಶ್ಯ ಕಣ್ಣಿಗೆ 
ಕಟ್ಟಿದಂತೆ ನಿಂತು ಬುದ್ದಿಯ ಶ್ರಮವನ್ನು ಪರಿಹರಿಸುತ್ತದೆ. 
ಇನ್ನೂ ಹೆಚ್ಚಾದ ವರ್ಣನೆಯನ್ನೂ ಕಲ್ಪನೆಯನ್ನೂ ಸೇರಿ 
ಸಿದ್ದರೂ ಬಾಧಕವಿರುತ್ತಿರಲಿಲ್ಲ . ಹೀಗೆಯೇ ಲೀಲಾವತಿಯ 
ಇತರ ಕಲ್ಪನೆಗಳಿಂದಲೂ , ವರ್ಣನೆಗಳಿಂದಲೂ , ಚಿತ್ರ 
ಗಳಿಂದಲೂ , ಉತ್ಪಕೈಗಳಿ೦ದಲೂ ಗಣಿತ ಭಾಗಕ್ಕೆ ಉಪಯೋಗ 
ವಾಗಿದೆಯೇ ವಿನಾ ಯಾವ ಚ್ಯುತಿಯೂ ಆಗಿಲ್ಲ ; ಭಾಸ್ಕರರು 
ವಿಜ್ಞಾನಕ್ಕೆ ಸಾಹಿತ್ಯದ ಮೇಲ್ಮುಸುಕನ್ನು ಮಾತ್ರ ಹೊದಿಸಿ 
ದರು ; ಆದರೆ ಎರಡನ್ನೂ ಕಲಕಿಬಿಡಲಿಲ್ಲ . ಒಂದು ವೇಳೆ 
ಹಾಗೆ ಕಲಕಿದರೂ ಅಪಾಯವಿಲ್ಲ. ಇಲ್ಲಿ ಹೆಚ್ , ಜಿ . ವೆಲ್ಸ್ 


ಅಥವಾ ( x-100 ) ( x-4) =0. 
... x = 100 , 

ಉತ್ತರ. 
x = 4 ಎಂಬ ಮೂಲವು ಶಲ್ಯನಿಗೆ ಸಾಕಾಗುವುದಿಲ್ಲ . ಅಲ್ಲದೆ ಅದು 
ಸಮಿಾಕರಣ (1) ನ್ನು ಪಾಲಿಸುವ ಬದಲು 

- - 8 \ / x = X - 20 
ಎಂಬ ಸಮಿಾಕರಣವನ್ನು ಪಾಲಿಸುತ್ತದೆ. ಇದಕ್ಕೆ ವರ್ಗಣೆಯೇ 
ಕಾರಣ 


* 


ಲೀಲಾವತೀ ಗಣಿತ 


೨೩ 


ರವರ ಒಂದು ಕಥೆ ನೆನಪಿಗೆ ಬರುತ್ತದೆ : ದಪ್ಪನೆಯ ಒಬ್ಬ 
ಮನುಷ್ಯನಿಗೆ ತನ್ನ ಶರೀರವನ್ನು ತೆಳ್ಳಗೂ ಲಘುವಾಗಿಯೂ 
ಇರುವಂತೆ ಮಾಡಿಕೊಳ್ಳಬೇಕೆಂಬ ಆಸೆಯಾಯಿತಂತೆ. ಹಳೆಯ 
ವೈದ್ಯಗ್ರಂಥವೊಂದನ್ನು ತಿರುವಿ ' ತೂಕಕಮ್ಮಿಯಾಗುವುದಕ್ಕೆ 
ಒಂದು ಉಕ್ತವಾಗಿದ್ದ ಔಷಧಿಯನ್ನು ಮಾಡಿಕೊಂಡು ಸೇವಿಸಿದ 
ನಂತೆ. ಕ್ರಮೇಣ ಅವನ ಶರೀರ ಹಗುರವಾಗು , ಆಗು , 
ತೇಲಾಡುವುದಕ್ಕೆ ಪ್ರಾರಂಭಿಸಿತಂತೆ , ಮನೆಯ ಮಾಳಿಗೆಗೆ 
ಅ೦ಟಿಕೊಂಡಿತಂತೆ ! ನಿರುಪಾಯನಾಗಿ ಬಹಳ ಅವಸ್ಥೆಪಟ್ಟ 
ನಂತೆ. ಕೊನೆಗೆ ಕೆಳಕ್ಕೆ ಬರುವುದಕ್ಕೆ ಉಕ್ಕಿನ ಅಂಗಿಯನ್ನೂ 
ಪಾದುಕೆಗಳನ್ನೂ ಮಾಡಿಸಿಕೊಂಡನಂತೆ. ಆಮೇಲೆ ಔಷಧಿಯು 
* ತೂಕ ಕಮ್ಮಿಯಾಗುವುದಕ್ಕೆ ' ಮಾತ್ರ ಉಕ್ತವಾಗಿತ್ತೆಂದೂ 
* ಗಾತ್ರ ಕಮ್ಮಿಯಾಗುವುದಕ್ಕೆ ಸಂಬಂಧಿಸಿರಲಿಲ್ಲವೆಂದೂ 
ಅವನಿಗೆ ಹೊಳೆಯಿತಂತೆ - ಈ ಸುಂದರವಾದ ಸುಳ್ಳು ಕಥೆಯಲ್ಲಿ 
ಕುಶಲಿಗಳಾದ ಕಥೆಗಾರರು ತೂಕ, ಗಾತ್ರ ಇವುಗಳಿಗಿರುವ 
ವ್ಯತ್ಯಾಸವನ್ನು ಉತ್ತೇಕ್ಷೆಯೊಂದಿಗೆ ಕಲಕಿಬಿಟ್ಟಿದ್ದಾರೆ. ಆದರೂ 
ವಿಜ್ಞಾನದ ಅ೦ಶಕ್ಕೆ ಏನೂ ಧಕ್ಕೆಯಿಲ್ಲ. ಹಾಗೂ ತೂಕ 
ಗಾತ್ರಗಳ ವ್ಯತ್ಯಾಸವು ನಿರಾಯಾಸವಾಗಿ ಹೃದಯಂಗಮ 
ವಾಗುತ್ತದೆ, 
* ಸಾಮಾನ್ಯವಾಗಿ ಪರೀಕ್ಷೆಯ ಮತ್ತು ಇತರ ಪ್ರತಿಫಲಗಳ 
ದೃಷ್ಟಿಯಿಂದ ನಮ್ಮ ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಆಸಕ್ತಿ 
ಯನ್ನು ಕಲ್ಪಿಸಿಕೊಳ್ಳು ತ್ತಿರುವರೇ ವಿನಾ ವಿಜ್ಞಾನವನ್ನು 
ಚಿತ್ತಾಕರ್ಷಕವನ್ನಾಗಿ ಮಾಡುವ ಪ್ರಯತ್ನಗಳು ಅಷ್ಟಾಗಿ 
ನಡೆದಿಲ್ಲ. ಆ ಬದಲು ವಿಜ್ಞಾನವೆಂದರೆ ಕಠಿನವಾದ, ದಾರುಣ 
ನಾದ, ನಿಸ್ಸಾರವಾದ ಒಂದು ವಿದ್ಯೆ ಎಂಬ ಭಾವನೆಯು ಚಿಕ್ಕ 


೨೪ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ತನದಲ್ಲೇ ಮೂಡುವುದಕ್ಕೆ ಸಹಾಯಕಗಳಾಗುವ ಕೆಲಸಗಳನ್ನು 
ನಾವು ತಿಳಿದೋ ತಿಳಿಯದೆಯೋ ಮಾಡುತ್ತಿದ್ದೇವೆ. ಪಠ್ಯ 
ಪುಸ್ತಕಗಳಲ್ಲಿ ನಾವು ಉಪಯೋಗಿಸುತ್ತಿರುವ ಹೆಸರುಗಳೇ 
ಸಾಕು, ಆಬಾಲವೃದ್ಧರಾಗಿ ಯಾರನ್ನಾದರೂ ನಡುಗಿಸಬಲ್ಲವು. 
ಇದಕ್ಕೆ ಮುಖ್ಯ ಕಾರಣವೇನೆಂದರೆ , ಸಂಪೂರ್ಣ ಸೂತ್ರವೂ 
ವಿವರಣೆಯ ಹೆಸರಿನಲ್ಲಿ ಅಡಗಿರಬೇಕೆಂಬ ಆಸೆ, ಹೆಸರುಗಳು 
ಕರ್ಕಶವಾಗಿಯೇ ಇರಲಿ , ಲಂಬವಾದ ಸಮಾಸಪದಗಳೇ 
ಆಗಿರಲಿ , ಅವುಗಳನ್ನು ಸೃಜಿಸಿದ ಮಹನೀಯರಿಗೆ ಲೇಶಾಂಶ 
ಮರುಕವಿಲ್ಲ . ಹಾಗೂ ತಮ್ಮ ಲೇಖನಿಯಿಂದ ಬಂದ ಹೆಸರು 
ಎಷ್ಟು ಭೀಷಣವಾಗಿದ್ದರೆ ಅಷ್ಟು ಹೆಮ್ಮೆ , ಅಷ್ಟು ಪ್ರೌಢಿಮೆ 
ಅವರಿಗೆ ! ಈ ಬಗೆಯ ಹೆಸರುಗಳಿಂದ ತುಂಬಿದ ಪುಸ್ತಕವ 
ನೊದುವುದಕ್ಕೆ ಯಾರಿಗೆತಾನೆ ಮನಸ್ಸು ಬರುತ್ತದೆ ? ಕೆಲವು 
ಭಾಷೆಗಳಲ್ಲಿ ಕೆಲವು ಕಾಲಗಳಲ್ಲಿ ಈ ಬಗೆಯ ಹೆಸರುಗಳು 
ಇದ್ದಿರಬಹುದು, ಇದ್ದವು. ಆದರೆ ಒಂದು ಭಾಷೆಗೆ , ಒಂದು 
ಕಾಲಕ್ಕೆ ತಕ್ಕ ಹೆಸರುಗಳು ನಮ್ಮ ಭಾಷೆಗೆ, ನಮ್ಮ ಇಂದಿನ 
ಆವಶ್ಯಕತೆಗಳಿಗೆ ಹೊಂದದೆ ಹೋಗಬಹುದು. ಪಂಡಿತರ ಮತ್ತು 
ಅವರ ಗ್ರಂಥಗಳ ಶೃಂಖಲೆಗಳಲ್ಲಿದ್ದ ವಿಜ್ಞಾನವು ಬಹುಮುಖ 
ವಾಗಿ ಬೆಳೆದು ಈಗ ಜನಜೀವನವನ್ನು ವ್ಯಾಪಿಸುತ್ತಿದೆ. ವಿಜ್ಞಾ 
ನವು ಬೆಳೆದಂತೆಲ್ಲ ಹೆಸರುಗಳೂ ಹೆಚ್ಚಿವೆ ಮತ್ತು ದಿನಚರಿಯ 
ರೂಢಿಗೂ ಬೇಕಾಗಿವೆ. ಸೋಮಣ್ಣನವರ ಮಗಳ ಸೂಚಿ 
ಮುಖ ಫಲಿಕಾಕೃತಿಯ ( pyramid ) ಬಂಗಾರದ ಜಡೆಮೊಗ್ಗಿನ 
ಯಥಾಪ್ರಮಾಣಾಕ್ಷವು ( axis of symmetry ) ಸೊಟ್ಟ 
ನಾಗಿದೆ ” ಎಂದು ಮಾತನಾಡಿಕೊಳ್ಳುವ ದುಃಸ್ಥಿತಿಗೆ ನಾವು 
ನಮ್ಮ ಮಕ್ಕಳನ್ನು ಈಡು ಮಾಡಬಾರದು . ಹೆಸರುಗಳು 


ಲೀಲಾವತೀ ಗಣಿತ 


೨೫ 


ರೂಢಿಗೆ ಬಂದಮೇಲೆ ಅವುಗಳನ್ನು ತಿದ್ದಿಕೊಳ್ಳುವುದು 
ಪ್ರಯಾಸ, ಅಸಾಧ್ಯ . ಈಚೆಗೆ ಪಾಶ್ಚಿಮಾತ್ಯರು ನಾಮಕರಣದ 
ಈ ಮರ್ಮವನ್ನರಿತಿದ್ದಾರೆ. ಒಂದರ ಮುಂದೆ ನೂರುಸೊನ್ನೆ 
ಗಳನ್ನಿಟ್ಟರೆ ಆಗುವ ಸಂಖ್ಯೆಗೆ ಒಂದು ಹೆಸರಿಡಬೇಕಾಗಿ 
ಬಂದಾಗ ಪಾಶ್ಚಿಮಾತ್ಯ ವಿದ್ವಾಂಸನೊಬ್ಬನು ತನ್ನ ಪುಟ್ಟ 
ಮಗಳನ್ನು ಕೇಳಿದನಂತೆ. ಅದಕ್ಕೆ ಆ ಮಗು - ಗುಘಲ್ 
ಎಂದು ಅರ್ಥವಿಲ್ಲದೆ ನುಡಿಯಿತಂತೆ. ಈಗ ಆ ಸಂಖ್ಯೆಗೆ 
ಗುಘಲ್ ಎಂದೇ ಹೆಸರಿದೆ. ವಿಜ್ಞಾನದಲ್ಲಿ ಬಹುಮುಖ್ಯ 
ವಾದ ಸಂಖ್ಯೆ ಅದು. ನಕ್ಷತ್ರಗಳ ಒಟ್ಟು ಸಂಖ್ಯೆ ಸಹ ಅದನ್ನು 
ಮಾರಿಲ್ಲ. ಈಗ ಗುಘಲ್ ಎಂದರೆ ಆ ಸಂಖ್ಯೆ ಎಂದು 
ಎಲ್ಲರಿಗೂ ಗೊತ್ತಾಗುತ್ತದೆ. ನಮ್ಮವರಾಗಿದ್ದರೆ ಅದಕ್ಕೆ 
* ಏಕಾದಿ ಶತಶೂನ್ಯ ಶ್ರೇಣಿ ' ಎಂದು ಹೆಸರಿಟ್ಟು ಬಿಡುತ್ತಿದ್ದರು ! 
ವಾಡಿಕೆಯಲ್ಲಿರುವ ಅನೇಕ ಸಣ್ಣ ಹೆಸರುಗಳನ್ನು ವಿಜ್ಞಾನದಲ್ಲಿ 
ವಿಶೇಷಾರ್ಥದಲ್ಲಿ ಉಪಯೋಗಿಸುವ ಪದ್ಧತಿಯೂ ಈಚೆಗೆ 
ಪಾಶ್ಚಿಮಾತ್ಯರಲ್ಲಿ ಹುಟ್ಟಿದೆ. ಹೀಗೆ ಉಂಗುರ ಎಂಬ ಮಾತಿಗೆ 
ವಿಜ್ಞಾನದ ಅರ್ಥವೇ ಬೇರೆ. ಮೃದುವಾದ ಪುಟ್ಟ ಹೆಸರುಗಳು 
ಆಕರ್ಷಕವಾಗಿರುತ್ತವೆ , “ ಸಂಕ್ಷಿಪ್ತಾಕರ ಕೋಮಾಲಮಲ 
ಸೆಪ್ಟೆರ್ಲಾಲಿತ್ಯ ಲೀಲಾವತೀಂ ', ' ಸರಸೋಕ್ಕಿಮುದಾಕರಂ 
ತೀ೦ ” ಎಂದು ಭಾಸ್ಕರರು ಹಾಕಿದ ಮೇಲ್ಪಂಕ್ತಿಯನ್ನೇ 
ನಾವು ಮರೆತಿದ್ದೇವೆ. ನಮ್ಮ ಭಾಷೆಯಲ್ಲಿಕೋಮಾಲಮಲ 
ಪದಗಳು ಬೇಕಾದಷ್ಟಿವೆ. ನಾವು ಅವುಗಳನ್ನು ಉಪಯೋಗಿಸು 
ತಿಲ್ಲ, ಅಷ್ಟೆ , ರೋಜಾ ಹೂವಿಗೆ ಯಾವ ಹೆಸರಾದರೇನು, 
ಅದರ ವಾಸನೆ ಎಲ್ಲಿ ಹೋಗುತ್ತದೆ ? ಎಂಬುದೇನೋ ನಿಜ ; 
ಆದರೆ ಕರ್ಕಶವಾದ ಹೆಸರಿಟ್ಟರೆ ಆ ಹೂವನ್ನು ಆಘ್ರಾಣಿಸುವ 


೨೬ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಕುತೂಹಲವೇ ಯಾರಿಗೂ ಹುಟ್ಟುವುದಿಲ್ಲ. ಆದ್ದರಿಂದ ಹೆಸರು 
ಕೋಮಲವಾಗಿಯೇ ಇರಬೇಕು. ಕರ್ಕಶವಾದ ಹೆಸರು 
ಕೊಳಕಾದ ಚಿಂದಿ ಬಟ್ಟೆಯಂತೆ ; ಕೋಮಲವಾದ ಹೆಸರು 
ಅಂದವಾದ, ಶುಭ್ರವಾದ ವಸ್ತ್ರದಂತೆ, ವಿಜ್ಞಾನವನ್ನು 
ನಾಡಿನ ಭಾಷೆಯಲ್ಲಿ ಬೋಧಿಸಬೇಕಾಗಿರುವ ಈ ಸಂಧಿಯಲ್ಲಿ 
ಹೆಸರುಗಳ ಚರ್ಚೆ ಬಹು ಮುಖ್ಯವಾದುದು. ನಾಲ್ವರನ್ನು 
ಸೇರಿಸಿ ಕೋಮಲವಾದ ಸರಿಯಾದ ಹೆಸರುಗಳನ್ನು ಹುಡುಕಿಸಿ 
ರೂಢಿಗೆ ತರುವುದು ಸರಕಾರದ ಮತ್ತು ಎಲ್ಲರ ಕರ್ತವ್ಯವಾಗಿದೆ. 
ಕರ್ಕಶವಾದ ಹೆಸರುಗಳು ರೂಢಿಗೆಬಂದರೆ ಜನರಿಗೆ ವಿಜ್ಞಾನ 
ದಲ್ಲಿ ಜಿಗುಪ್ಪೆ ಹುಟ್ಟುವುದರಲ್ಲಿ ಸಂಶಯವಿಲ್ಲ . 

ಪದಗಳ ಅನ್ವೇಷಣ ಮಾತ್ರದಿಂದ ಕಾರ್ಯ ಮುಗಿಯು 
ವುದಿಲ್ಲ . ವಿಷಯಪ್ರತಿಪಾದನೆಯೂ ಸಾಧ್ಯವಾದಷ್ಟು ಆಕರ್ಷಕ 
ವಾದ ರೀತಿಯಲ್ಲಿರಬೇಕು ಅಥವಾ ಭಾಸ್ಕರಾಚಾರ್ಯರು 
ಹೇಳಿದಂತೆ ಪ್ರೀತಿಪ್ರದವಾಗಿರಬೇಕು. ಗ್ರಂಥದ ಲಾಲಿತ್ಯವು 
ಬರೆಹಗಾರನ ಕುಶಲತೆಯ ಮೇಲೆ ಹೋಗುತ್ತದೆ. ವಿಜ್ಞಾನದ 
ಅಭ್ಯಾಸದ ದೃಷ್ಟಿಯಿಂದಲೂ ಸಹ ಗ್ರಂಥಗಳನ್ನು ರಸವತ್ತಾಗಿ 
ಬರೆಯುವುದು ಸಾಧ್ಯವೆಂಬುದಕ್ಕೆ ' ಲೀಲಾವತಿ ' ಯೇ ಸಾಕ್ಷಿ . 
- ಲೀಲಾವತಿಯನ್ನೊದಿದರೆ ಸುಂದರವಾದ ಒ೦ದು ರತ್ನಾ 
ಭರಣದ ನೆನಪುಂಟಾಗುತ್ತದೆ. ಆಭರಣದ ಚಿನ್ನದಗೂಡುಗಳಲ್ಲಿ 
ಹೊಳೆಯುವ ರತ್ನ ಗಳಂತೆ ಲೀಲಾವತಿಯ ಸಾಹಿತ್ಯದ ಗೂಡು 
ಗಳಲ್ಲಿ ಗಣಿತದ ರತ್ನ ಗಳು ಪ್ರಕಾಶಿಸುತ್ತವೆ. ಆಭರಣದ ಆಕೃತಿ 
ಒಪ್ಪುವಹಾಗಿದೆ. ಗೂಡುಗಳು ರತ್ನ ಗಳ ಕಾಂತಿಯನ್ನು 
ಹೆಚ್ಚಿಸುವಂತೆ ರಚಿಸಲ್ಪಟ್ಟಿವೆ. ಚಿನ್ನವನ್ನು ಪರೀಕ್ಷಿಸಬಹುದು, 
ರತ್ನಗಳನ್ನು ಪರೀಕ್ಷಿಸಬಹುದು, ಆದರೆ ಎರಡನ್ನೂ ಸೇರಿಸಿ 


- 


ಲೀಲಾವತೀ ಗಣಿತ 


೨೭ 


ಮಾಡಿದ ಆಭರಣದ ರಚನಾಕೌಶಲ್ಯವನ್ನು ಪರೀಕ್ಷಿಸುವುದು 
ಅಷ್ಟು ಸುಲಭವಲ್ಲ. ಲೀಲಾವತಿಯು ಸಾಹಿತ್ಯ ಗ್ರಂಥವಲ್ಲ . 
ಜೀವನದ ಅಥವಾ ವೇದಾಂತ ತತ್ತ್ವಗಳ ರಸಾನುಭವದಿಂದ 
ಉಕ್ಕಿ ಹರಿದ ಹಾಡುಗಳು ಅದರಲ್ಲಿಲ್ಲ . ಪ್ರೌಢ ಸಾಹಿತಿಯೂ 
ವಿಜ್ಞಾನಿಯೂ ಆಗಿದ್ದವನೊಬ್ಬನು ಬರೆದ ಶಾಸ್ತ್ರಗ್ರಂಥ ಅದು . 
ಅದಕ್ಕೆ ಬೇಕಾಗುವ ವಿಮರ್ಶಕ ದೃಷ್ಟಿಯೇ ಬೇರೆ ಎಂಬುದನ್ನು 
ಮರೆಯಬಾರದು . 
- ಲೀಲಾವತಿಯು ನಮ್ಮನ್ನು ಯಾವುದೋ ಒಂದು ಮನೋ 
ಮೋಹಕವಾದ ನೂತನ ಪ್ರಪಂಚಕ್ಕೆ ಕೊಂಡೊಯ್ಯುತ್ತದೆ. 
ಹೂವಿನ ತೋಟಗಳಲ್ಲಿ ಝೇಂಕರಿಸುತ್ತ ಹಾರಾಡುವ ಭಂಗ 
ಸಮೂಹಗಳು, ನಲಿದು ನರ್ತಿಸುವ ನವಿಲುಗಳು , ಮರಗಳಿಂದ , 
ಇಳಿದು ಬರುತ್ತಿರುವ ಅಥವಾ ಮರಗಳ ಮೇಲೆ ಹಾರುತ್ತಿರುವ 
ಕಪಿಗಳು , ವಿವಿಧ ಲೀಲೆಯಲ್ಲಿರುವ ಆನೆಗಳ ಗುಂಪುಗಳು , 
` ಚಕ್ರ ಕೌ೦ಚಾಕುಲಿತವಾದ ಸರೋವರಗಳು , ಸ್ವಲಪಮ್ಮಿನೀ 
ವನಗಳು , ಜಲಕೇಲಿ ಕಲಹದಲ್ಲಿರುವ ಅಥವಾ ವರ್ಷಾಕಾಲ 
ದಲ್ಲಿ ಮಾನಸಾಭಿಮುಖವಾಗಿರುವ ಕಲಹಂಸಗಳು, ರಾಜ 
ಮಾರ್ಗಗಳು, ತೀರ್ಥಯಾತ್ರಿಕರು , ಶತ್ರುನಗರಗಾಮಿಗಳಾದ 
ರಾಜಸೈನ್ಯಗಳು , ಯುದ್ಧ ಭೂಮಿಗಳು, ಮಾಣಿಕ್ಯ ಇಂದ್ರನೀಲ 
ಮುಕ್ತಾಫಲಾದಿ ರತ್ನ ವ್ಯಾಪಾರಿಗಳು , ಕವಿಗಳು , ದೇವಪೂಜಾ 
ದುರಂಧರರು, ತ್ಯಾಗಿಗಳು, ರಾಜ ಹರ್ಮಗಳು, ನಂದಾ 
ದೀಪಗಳು , ಕರ್ಪೂರಾದಿ ಪರಿಮಳ ದ್ರವ್ಯಗಳು ಈ ಪ್ರಪಂಚ 
ದಲ್ಲಿ ಮೈ ಮರೆತುಹೋಗುತ್ತವೆ. ಕಾಳಿದಾಸನ ' ಮೇಘ 
ಸಂದೇಶ' ದ ವರ್ಣನೆಗಳ ನೆನಪುಂಟಾಗುತ್ತದೆಯಲ್ಲವೆ ? 
ಕಾಳಿದಾಸನದು ಒಮ್ಮುಖವಾದ ಕೆಲಸ ; ವರ್ಣನೆಗಳು 


೨೮ ಲೀಲಾವತಿ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ವಿಸ್ತಾರವಾಗಿವೆ. ಆದರೆ ಭಾಸ್ಕರರ ಗುರಿ ಬೇರೆ; ವರ್ಣನೆಗಳು 
ಪ್ರಸ್ವವಾಗಿವೆ. ಚಿತ್ರಗಾರನು ಕುಂಚಿಯಿಂದ ಮಾಡಬಹುದಾದ 
ಎಷ್ಟೋ ಕೆಲಸವನ್ನು ಭಾಸ್ಕರರು ಅನೇಕವೇಳೆ ಒಂದೇ ಪದದಿಂದ 
ಮಾಡಿದ್ದಾರೆ. ಶಾಶ್ವತವಾಗಿರುವಂತೆ ಒಂದು ಕಲಾಶಾಲೆಯ 
ಗೋಡೆಗಳ ಮೇಲೆ ಒಳ್ಳೆಯ ಚಿತ್ರಗಾರನಿಂದ ಲೀಲಾವತಿಯ 
ಒಂದೊಂದು ಸಮಸ್ಯೆಯನ್ನೂ ಚಿತ್ರಗಳ ರೂಪದಲ್ಲಿ ಬರೆಸಿದರೆ , 
ಆಗ ಈ ಗ್ರಂಥಕ್ಕೆ ಸರಿಯಾದ ಕಾಣಿಕೆಯನ್ನು ಸಲ್ಲಿಸಿದಂತಾಗು 
ತದೆ. ಅಪೂರ್ವವಾದ ಈ ಗ್ರಂಥಕ್ಕೆ ಅನೇಕ ವ್ಯಾಖ್ಯಾನ 
ಕಾರರಿ೦ದಲೂ ಭಾಷಾಂತರಕಾರರಿಂದಲೂ ಆರಾಧನೆ ನಡೆದಿದೆ. 
ಆದರೆ ಇದಕ್ಕೆ ಚಿತ್ರಗಾರನ ಆರಾಧನೆಗಿಂತ ಮಿಗಿಲಾದ 
ವ್ಯಾಖ್ಯಾನವಾಗಲಿ, ಭಾಷಾಂತರವಾಗಲಿ, ವಿಮರ್ಶೆಯಾಗಲಿ 
ಇರಲಾರದು. 
* ಇಂಥ ನೂತನ ಪ್ರಪಂಚವನ್ನು ನಿರ್ಮಿಸುವುದಕ್ಕೆ 
ಭಾಸ್ಕರರು ಪದ್ಯರೂಪವನ್ನಾರಿಸಿಕೊಂಡುದು ನ್ಯಾಯ 
ವಾಗಿಯೇ ಇದೆ. ಬುದ್ಧಿಯನ್ನು ಶ್ರಮಿಸುವಾಗ ಹಾಡಿಕೊಳ್ಳು 
ವುದಕೂ ಅನುಕೂಲವಾಗುವಂತೆ ಅವರ ಪದಗಳು ಸುಮಧುರ 
ವಾಗಿವೆ. ಹೊಲಕೊಯ್ಯುವವರು, ದೋಣಿ ನಡೆಸುವವರು , 
ಪಲ್ಲಕ್ಕಿ ಹೊರುವವರು , ದಾರಿ ನಡೆಯುವವರು ಎಲ್ಲರಿಗೂ 
ಹಾಡುಗಳು ಬೇಕು. ಆ ಹಾಡುಗಳು ಆಯಾ ಕೆಲಸಕ್ಕೆ 
ತಕ್ಕಂತಿರಬೇಕು. ಕೆಲಸದಲ್ಲಿ ಹೆಚ್ಚು ಆಸಕ್ತಿಯನ್ನು ಹುಟ್ಟಿಸು 
ವಂತಿರಬೇಕು. ಮನಸ್ಸನ್ನು ಸೂರೆಮಾಡಿ ಹೆಚ್ಚು ಶ್ರಮವನ್ನು 
ಸಾಧ್ಯಗೊಳಿಸುವಂತಿರಬೇಕು. ಇಂಥ ಹಾಡುಗಳು ಬುದ್ದಿ ಶ್ರಮ 
ವಹಿಸುವವರಿಗೂ ಬೇಕು. 


ಲೀಲಾವತೀ ಗಣಿತ 


೨೯ 


ಬಾಲೇ ಮರಾಲಕುಲಮೂಲದಲಾನಿ ಸಪ್ತ | 
ತೀರೇ ವಿಲಾಸಭರಮಂಥರ ಗಾಣ್ಯ ಪಶ್ಯಂ || 
ಕುರ್ವಚ್ಚ ಕೇಲಿಕಲಹಂ ಕಲಹಂಸ ಯುಗ್ಯ೦ | 
ಶೇಷಂ ಜಲೇ ವದ ಮರಾಲಕುಲ ಪ್ರಮಾಣ೦ | | 


ಎಂದರೆ, “ಎಲೆ ಬಾಲೆ, ಜಲವಿಲಾಸ ಸಾಕಾಗಿ, ಒಂದು ಹಂಸ 
ಸಮೂಹದಲ್ಲಿ ವರ್ಗಮೂಲದ ಮೂರೂವರೆಯಷ್ಟು ಹಂಸಗಳು 
- ದಡಕ್ಕೆ ಹೋದವು. ಒಂದು ಜೋಡಿ ಕಲಹಂಸಗಳು ಮಾತ್ರ 
ಇನ್ನೂ ಕೇಲಿಕಲಹವನ್ನು ಮಾಡುತ್ತ ನೀರಿನಲ್ಲೇ ಇದ್ದು , 
ದಡಕ್ಕೆ ಹೋದ ಹಂಸಗಳನ್ನು ನೋಡುತ್ತಿದ್ದವು. ಸಮೂಹ 
ಸಂಖ್ಯೆಯನ್ನು ಹೇಳು 1 ಎಂಬ ಪ್ರಶ್ನೆಗೆ ಉತ್ತರವನ್ನು 
ಯೋಚಿಸುವಾಗ ಈ ಪದ್ಯವನ್ನು ಮೆಲ್ಲನೆ ಸುಖವಾಗಿ ಹೇಳಿ 
ಕೊಳ್ಳುತ್ತ ಅಥವಾ ಹಾಡಿಕೊಳ್ಳುತ್ತ ಆಲೋಚನಾ ಶ್ರಮ 
ವನ್ನು ಮರೆಯಬಹುದು. ಹೀಗೆಯೇ ಉದಾಹರಣೆಗಳನ್ನು 
ಕೊಡುತ್ತ ಹೋದರೆ ಯಾವುದನ್ನು ಕೊಡಬೇಕು, ಯಾವು 
ದನ್ನು ಬಿಡಬೇಕು ಎಂಬ ತವಕಕ್ಕೆ ಸಿಲುಕುತ್ತೇವೆ. 
“ ವರ್ಷಾಕಾಲವು ಪ್ರಾಪ್ತವಾಗಲು ಒಂದು ಹಂಸಸಮೂಹ 
ದಲ್ಲಿ ವರ್ಗಮೂಲದ ಹತ್ತರಷ್ಟು ಹಂಸಗಳು ಮಾನಸ 
ಸರೋವರಕ್ಕೆ ತೆರಳಿದುವು. ಎಂಟನೆಯ ಒಂದು ಭಾಗವು 
ಸ್ಥಲಪಮ್ಮಿನೀ ವನಕ್ಕೆ ಹೋಯಿತು, ಉಳಿದ ಮೂರುಜೋಡಿ 
ಹಂಸಗಳು ಜಲಕೇಲಿಯಲ್ಲಿ ತೊಡಗಿದುವು. ಸಮೂಹ ಸಂಖ್ಯೆ 
ಎಷ್ಟು ? ”2 


1 2 y/ x + 2 = x, ... x=16. 
210vx + + 6= x , x = 144 , 


೩೦ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


3 


ಎಂಬ ಪ್ರಶ್ನೆಗೆ ಉತ್ತರವನ್ನು ಯೋಚಿಸುವಾಗ, 

ಜಾತ೦ ಹಂಸಕುಲಸ್ಯ ಮೂಲದಶಕಂ ಮೇಘಾಗಮೇ ಮಾನಸಂ || 
ಪ್ರೋಡೀಯ ಸ್ಥಲಪದ್ಮ ನೀನನಮಗಾದಷ್ಟಾಂಶಕೊ೦ಭ 

* ಸ್ವಲಾತ್ || 
ಬಾಲೇ ವಾಲನ್ನು ಣಾಲಶಾಲಿನಿ ಜಲೇ ಕೇಲಿಕ್ಕಿಯಾಲಾಲಸಂ | 
ದೃಷ್ಟ೦ ಹಂಸಯುಗತ್ರಯಂ ಚ ಸಕಲಾಂ ಯಥಸ್ಯ 

ಸಂಖ್ಯಾಂ ವದ | 
ಎಂಬ ಸುಂದರವಾದ ಪದ್ಯದ ಹಾಡಿಕೆಯಲ್ಲಿ ಆನಂದಿಸಬಹುದು. 
ಇಷ್ಟೇ ಅಲ್ಲದೆ ಪದ್ಯರೂಪವು ವಿಷಯಗಳನ್ನು ಜ್ಞಾಪಕ 
ದಲ್ಲಿಟ್ಟು ಕೊಳ್ಳುವುದಕ್ಕೂ ಅನುಕೂಲವಾಗುತ್ತದೆ. ಆ ಕಾಲ 
ದಲ್ಲಿ ಪದ್ಯ ರೂಪವು ವಾಡಿಕೆಯಲ್ಲಿದ್ದು ಭಾಸ್ಕರಾಚಾರ್ಯರಿಗೆ 
* ಅನೇಕ ವಿಧಗಳಲ್ಲಿ ಸಹಾಯಕವಾಯಿತು. .. 
- ಭಾಸ್ಕರರಿಗೆ ರಸಾನುಭವಶಕ್ತಿಯ ಜೊತೆಗೆ ಅಪ್ರತಿಮವಾದ 
ಮೇಧಾಶಕ್ತಿ ಇತ್ತೆಂಬುದು ಅವರು ತೋರಿಸಿರುವ ಗಣಿತ 
ಮಾರ್ಗಗಳಿಂದ ವ್ಯಕ್ತವಾಗುತ್ತದೆ. ಗ್ರಂಥ ರಚನೆಯಲ್ಲಿ 
ಆರ್ಯಭಟ, ಬ್ರಹ್ಮಗುಪ್ತ ಮುಂತಾದ ಹಿಂದಿನ ಸಿದ್ದಾಂತಿಗಳಿಗೆ 
ಅವರು ಅನೇಕ ವೇಳೆ ಋಣಿಗಳಾಗಿದ್ದರೂ , ಹಿಂದಿನವರ ಕೆಲಸ 
ವನ್ನು ಸ್ಪುಟಗೊಳಿಸಿದುದೇ ಅಲ್ಲದೆ, ಸ್ವಂತವಾಗಿ ಅನೇಕ ಅಂಶ 
ಗಳನ್ನು ಕಂಡುಹಿಡಿದರು. ಉದಾಹರಣೆಗಾಗಿ, ay²-1= x2 
ಎಂಬ ಸಾಮ್ಯವನ್ನು ಭಾಸ್ಕರರ ಹೆಸರಿನಲ್ಲಿ ಕರೆಯುವುದು 
ನ್ಯಾಯವೆಂದು ಇಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. 
ಹೀಗೆ ಮೇಧಾವಿಗಳೂ ರಸಿಕರೂ ಬೋಧಕರೂ ಆದ ಗುರುಗಳ 
ಬಳಿ , ಬಹುಶಃ ರಮ್ಯವಾದ ವನಪ್ರದೇಶಗಳಲ್ಲಿ ಕುಳಿತು , 
ಶಾಸ್ತ್ರಾಭ್ಯಾಸಮಾಡುವ ಭಾಗ್ಯವನ್ನು ಪಡೆದ ಅವರ ಶಿಷ್ಯ ವರ್ಗ 
ದವರನ್ನು ಪುಣ್ಯಶಾಲಿಗಳೆನ್ನ ಬೇಕು. 


ಲೀಲಾವತೀ ಗಣಿತ 


೩೧ 


- ಶಿಷ್ಯ ವರ್ಗದವರೂ ಸಹ ಒಳ್ಳೆಯ ಮೇಧಾವಿಗಳಾಗಿದ್ದಿರ 
ಬೇಕು. ಭಾಸ್ಕರರು ಗಣಿತಮಾರ್ಗಗಳನ್ನು ವಿಧಿಸಿ ಉದಾ 
ಹರಣೆಗಳನ್ನೂ ನ್ಯಾಸಗಳನ್ನೂ ಕೊಟ್ಟಮೇಲೆ, ಆ ವಿಧಿಗಳಿಗೆ 
ಕಾರಣಗಳನ್ನು ಹುಡುಕಿಕೊಳ್ಳುವಷ್ಟು ಶಕ್ತಿಯಾದರೂ 
ಅವರಿಗಿದ್ದಿರಬೇಕು. ಎಂದರೆ, 1 + 2 + 3 + 4 + ...ಹೀಗೆ 
ಬೇಕಾಗುವ ಸಂಖ್ಯೆಯವರೆಗೆ ಬರೆದು, ಮೊತ್ತವನ್ನು ಕಂಡು 
ಹಿಡಿಯಲು ಆದ್ಯಂತ ಸಂಖ್ಯೆಗಳ ಮೊತ್ತದ ಅರ್ಥವನ್ನು ಅಂತ್ಯ 
ಸಂಖ್ಯೆಯಿಂದ ಗುಣಿಸಬೇಕು ” ಎಂಬ ವಿಧಿಯನ್ನು ಹೇಳಿ, 
1 + 2 + 3 + ... . + 9= 10= 45 ಎಂದು ಉದಹರಿಸಿದ 
ಬಳಿಕ , ಈ ವಿಧಿಗೆ ಕಾರಣವೇನೆಂಬುದನ್ನು ಶಿಷ್ಯರು ಯೋಚಿಸಿ 
ಕೊಳ್ಳು ತ್ತಿದ್ದರೆಂದು ಕಾಣುತ್ತದೆ. ಅಂತೂ ವಿಧಿಗಳ ಕಾರಣ 
ಗಳನ್ನು ಭಾಸ್ಕರರು ಗ್ರಂಥದಲ್ಲಿ ಬರೆದಿಲ್ಲ . ತಾವು ಬರೆದಿರು 
ವಷ್ಟು ವಿವರಣೆಯೇ ಹೆಚ್ಚೆಂದು ಅವರ ಎಣಿಕೆ . 

“ ಕಿಮಜ್ಞಾತ೦ ಸುಬುದ್ದೀನಾಮತೋ ಮಂದಾರ್ಥಮುಚ್ಯತೇ ?” 
ಎಂದರೆ, ಬುದ್ಧಿಶಾಲಿಗಳಿಗೆ ತಿಳಿಯದುದಾವುದು , ಮಂದಬುದ್ದಿ 
ಯಿರುವವರಿಗಾಗಿ ಹೇಳುತ್ತಿದ್ದೇನೆ ಎಂದು ಒಂದು ಕಡೆ 
ಹೇಳಿದ್ದಾರೆ. ಆದರೆ ಈ ಭಾವನೆಯು ವ್ಯಾಖ್ಯಾನಕಾರರನ್ನು 
ಅನೇಕ ವೇಳೆ ಕಷ್ಟಕ್ಕೀಡುಮಾಡಿದೆ. ಉದಾಹರಣೆಗಾಗಿ, ಈ 
ಮೇಲೆ ಕೊಟ್ಟಿರುವ ವಿಧಿಗೆ ಗಂಗಾಧರರ ವ್ಯಾಖ್ಯಾನದಲ್ಲಿ 
( 1420) ಕಾರಣ ಉಕ್ತವಾಗಿಲ್ಲ . ಸೂರ್ಯ ದಾಸರು ತಮ್ಮ 
* ಗಣಿತಮಿಶ್ರ ' ಎಂಬ ವ್ಯಾಖ್ಯಾನದಲ್ಲಿ (1538) " ಈ ವಿಧಿ 
ರೂಢಿಯಲ್ಲಿದೆ '' ಎಂದುಬಿಟ್ಟಿದ್ದಾರೆ. ಗಣೇಶರು ತಮ್ಮ 
* ಬುದ್ದಿ ವಿಲಾಸಿನೀ ' ಎಂಬ ವ್ಯಾಖ್ಯಾನದಲ್ಲಿ (1545 ) '' ಆದಿ 


೩೨ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಸಂಖ್ಯೆ ;1 ಇದಕ್ಕೆ ಅಂತ್ಯ ಸಂಖ್ಯೆಯನ್ನು ಸೇರಿಸಿ ಅರ್ಧಿಸಿದರೆ 
ಮಧ್ಯ ಸಂಖ್ಯೆ ಬರುತ್ತದೆ. ಮಧ್ಯ ಸಂಖ್ಯೆಯ ಹಿಂದೆ ಸಂಖ್ಯೆ 
ಗಳು ಹೇಗೆ ಕ್ಷೀಣಿಸುತ್ತವೆಯೋ ಹಾಗೆ ಅದರ ಮುಂದೆ 
ವೃದ್ಧಿಯಾಗುತ್ತವೆ. ಆದ್ದರಿಂದ ಮಧ್ಯ ಸಂಖ್ಯೆಯನ್ನು ಪದ 
ದಿಂದ ಗುಣಿಸಿದರೆ ಮೊತ್ತ ಬರುತ್ತದೆ ' ಎಂದು ಕಾರಣ 
ಹೇಳಿದ್ದಾರೆ. ರಂಗನಾಥರು (17ನೆಯ ಶತಮಾನ) ತಮ್ಮ 
ವ್ಯಾಖ್ಯಾನದಲ್ಲಿ ಸಂಖ್ಯೆಗಳನ್ನು ಹಿಂದಿರುಗಿಸಿ, ಬರೆದು ಕೂಡಿ 
ವಿಧಿಯನ್ನು ಸಮರ್ಪಕವಾಗಿ ಸಮರ್ಥಿಸಿದ್ದಾರೆ ; ಈ ದಾರಿಯು 
ಕಮಲಾಕರನಿಂದ ಉಕ್ತವಾಗಿದೆಯೆಂದೂ ಹೇಳಿದ್ದಾರೆ. 
ನಾವು ಈಗ ಇಂಟರ್‌ಮೀಡಿಯೆಟ್ ತರಗತಿಯಲ್ಲಿ ಉಪ 
ಯೋಗಿಸುತ್ತಿರುವ ಮಾರ್ಗವೇ ಇದು .! 
- ಒ೦ದೊ೦ದು ವೇಳೆ ಭಾಸ್ಕರರ ನಿಧಿಗಳಿಗೆ ಕಾರಣಗಳನ್ನು 
ಕೊಡುವುದಕ್ಕೆ ಬಹಳ ಯೋಚಿಸಬೇಕಾಗುತ್ತದೆ. “ ಐದು 
ಸ್ಥಾನಗಳುಳ್ಳ ಸಂಖ್ಯೆಯಾಗಬೇಕು, ಅದರಲ್ಲಿನ ಐದು ಅಂಕ 
ಗಳನ್ನೂ ಕೂಡಿದರೆ ೧೩ ಆಗಬೇಕು. ಇಂಥ ಸಂಖ್ಯೆಗಳೆಷ್ಟಿವೆ?? 
ಎಂದು ಇಂದಿನ ಗಣಿತವಿದ್ವಾಂಸರನ್ನು ಪ್ರಶ್ನಿಸಿದಾಗ ಅವರು 

1 ಮೇಲೆಹೇಳಿದ ವ್ಯಾಖ್ಯಾನಗಳಲ್ಲದೆ ರಮಾಕೃಷ್ಣದೇವನೆಂಬಾ 
ತನು - ಮನೋರಂಜನ ' ವೆಂಬ ವ್ಯಾಖ್ಯಾನವನ್ನು ಬರೆದನು ; ಕಾಲ 
ಗೊತ್ತಾಗಿಲ್ಲ ; ಮತ್ತು ಸೂರ್ಯದಾಸರೂ ರಂಗನಾಥರೂ ಗಣಿತ 
ಕೌಮುದಿ ' ಎಂಬ ವ್ಯಾಖ್ಯಾನವನ್ನು ಉಪಯೋಗಿಸಿದ್ದಾರೆ ; ಆದರೆ 
* ಗಣಿತ ಕೌಮುದಿ ' ಇನ್ನೂ ಸಿಕ್ಕಿಲ್ಲ. ಈಚೆಗೆ ಕೊಲ್ಬುಕ್ , 
ನಿನ್ಸನ್ ಎಂಬ ಇಂಗ್ಲಿಷರು ಲೀಲಾವತಿಯನ್ನೂ ಕೆಲವು ವ್ಯಾಖ್ಯಾನ 
ಗಳ ಭಾಗಗಳನ್ನೂ ಭಾಷಾಂತರಿಸಿದ್ದಾರೆ. 
- 2 ಈ ಸಂಖ್ಯೆಯು 

(xtx2 + 3+ . . . + x9) 


- - 


- ಲೀಲಾವತಿ ಗಣಿತ 


ತಂತಿಯ ಮೇಲೆ ನಿಂತವರಂತೆ ಆಡುವುದನ್ನು ನಾವು ನೋಡ 
ಬಹುದು. ಇಂಥ ಪ್ರಶ್ನೆಗಳಿಗೆ ಭಾಸ್ಕರರ ವಿಧಿಯನ್ನು 

T (S - 1) ! 
| (n+1) ! (s- n) ! ' = ಮೊತ್ತ ; n = ಸ್ಥಾನಗಳು ; 
S < (n +9) ; ಸೊನ್ನೆ ಬರಬಾರದು ; ಸಂಖ್ಯೆ 
ಗಳಲ್ಲಿ ಒಂದೇ ಅಂಕೆ ಎಷ್ಟು ಬಾರಿ ಬೇಕಾದರೂ 

ಬರಬಹುದು ಎಂದು] 
ಹೇಳಿ, ಅದಕ್ಕೆ ಕಾರಣವನ್ನು ಹುಡುಕಿರೆಂದಾಗಲೂ ಅಷ್ಟೆ . 
ಅದಕ್ಕೆ ಭಾಸ್ಕರರು 
“ ಗರ್ವಿತ ಗಣಕಬಹೂನಾಂಸ್ಯಾತ್ಸಾ ತೋsನಶ್ಯ ಮಂಕಸಾಶೇಸಿನ್ ) 
- ಗಣಕರೆಂದು ಗರ್ವಪಡುವವರನೇಕರಿಗೆ ಈ ಅ೦ಕಪಾಶದಲ್ಲಿ 
ಆವಶ್ಯಕವಾಗಿ ಪತನವಾಗುತ್ತದೆ ಎಂದು ಹೇಳಿದುದು. 
- ಕೆಲವು ಕಡೆ ಭಾಸ್ಕರರ ಮಾರ್ಗಗಳಿಗಿಂತ ಸುಲಭವಾದ 
ಅಥವಾ ಪ್ರಸ್ವವಾದ ಮಾರ್ಗಗಳು ಇಂದು ನಮಗೆ ಗೊತ್ತಿದೆ: 
ಏಕವ್ವತ್ರಾದಿಮೂಷಾವಹನಮಿತಿ ಮಹೋ ಬ್ರೂಹಿ ಮೇ 

ಭೂಮಿಭರ್ತುಃ 
ಹರ್ಮ ರಮೈಷ್ಟಮೂಷ ಚತುರವಿರಚಿತೇ ಭಸ್ಮಶಾಲಾ 

ವಿಶಾಲೇ || 
ಎಂಬ ವ್ಯಕ್ತಕದ ( expression ) ಶ್ರೇಣಿರೂಪದಲ್ಲಿ x13 ಎಂಬ 
ಘಾತದ ಸಹವರ್ತನ( coefficient) ವಾಗಿರುತ್ತವೆ. ಈ ವ್ಯಕ್ತಕವು 

1 - 5 


ಗೆ ಸಮವಾದ್ದರಿಂದ , ವಾ೦ಛಿತ ಸಂಖ್ಯೆಯು ( 1 - x ) -5 ನ ವಿಸ್ತರಣ 
ದಲ್ಲಿ x ನ ಸಹವರ್ತನನಾಗಿರುತ್ತದೆ, ಎಂದರೆ : 


12 ! 495 


418? = 49s 


ಈ 


ಉತ್ತರ. 


೩೪ ಲೀಲಾವತಿ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ 


ಎಂದರೆ , ಚತುರ ವಿರಚಿತವಾದ, ರಮ್ಯವಾದ ಅರಮನೆಯ 
ಒಂದು ದೊಡ್ಡ ಶಾಲೆಗೆ ಎಂಟು ಕಿಟಕಿ ಇವೆ . ಕಿಟಕಿಗಳನ್ನು 
ಒ೦ದೊ೦ದಾಗಿ , ಎರಡೆರಡಾಗಿ, ಮೂರುಮೂರಾಗಿ . . . . 
ತೆರೆದರೆ , ಒಟ್ಟು ಎಷ್ಟು ವಿಧವಾಗಿ ತೆರೆಯಬಹುದು ? ಎಂಬ 
ಪ್ರಶ್ನೆಗೆ ಇಂದು ನಾವು 28 - = 255 ಎಂದು ಪ್ರಸ್ವವಾರ್ಗ 
ದಿಂದ ಉತ್ತರ ಹೇಳುತ್ತೇವೆ. ಆದರೆ ಅವರು C, + C + 

C + . . . + C = 255 ಎಂಬ ದೀರ್ಘ ವಿಧಾನವನ್ನು 
ಕೊಟ್ಟಿದ್ದಾರೆ. 

ವಸ್ತುವಿಗೆ ಒಪ್ಪುವ, ಸರಿಯಾದ ಉದಾಹರಣೆಗಳನ್ನು 
ಆರಿಸುವುದರಲ್ಲಿ ಭಾಸ್ಕರರು ಒಳ್ಳೆಯ ಕುಶಲತೆಯನ್ನು ತೋರಿ 
ಸಿದ್ದಾರೆ. ನಾವು ಮತ್ತೆ ಯಾವಾಗ ಆ ವಸ್ತುವನ್ನು ಸಂಧಿ 
ಸಿದರೂ ಅದರ ಜೊತೆಗೆ ಆ ಉದಾಹರಣೆ ನೆನಪಿಗೆ ಬಾರದೆ 
ಇರುವುದಿಲ್ಲ - ವಸ್ತು ಮತ್ತು ಉದಾಹರಣೆಗಳಜೋಡಣೆ ಅಷ್ಟು 
ಅಚ್ಚು ಕಟ್ಟಾಗಿದೆ. ಅಂಕಪಾಶದಲ್ಲಿ ಸ್ಥಾನಾಂತರ ಭೇದವನ್ನು 
(permutation ) ವಿವರಿಸುತ್ತ ಈ ಉದಾಹರಣೆಯನ್ನು 
ಕೊಟ್ಟಿದ್ದಾರೆ: 

ಪಾಶಾಂಕುಶಾಹಿ ಡಮರೂಹ ಕಪಾಲ ಶೂಲೈಃ | 
ಖಟ್ಯಾ೦ಗ ಶಕ್ತಿ ಶರ ಚಾಪಯುತ್ತೆ ರ್ಭವಂತಿ | 
ಅನ್ನೋನ್ಯಹಸ್ತ ಕಲಿತೈಃ ಕತಿ ಮೂರ್ತಿಭೇದಾಃ| 

ಶಂಭೋರ್ಹರೇರಿನ ಗದಾರಿ ಸರೋಜಶಂಖ್ಯೆಃ|| 
* ಪಾಶ , ಅಂಕುಶ, ಸರ್ಪ, ಡಮರುಗ, ಕಪಾಲ, ತ್ರಿಶೂಲ, 
ಮಂಚದ ಕಾಲು (ದೊಣ್ಣೆ) , ಕತ್ತಿ , ಬಾಣ , ಧನುಸ್ಸು ಎಂಬ 
ಹತ್ತು ಭೂಷಣಗಳನ್ನು ಹತ್ತು ಕೈಗಳಲ್ಲಿ ಬೇರೆ ಬೇರೆ ಕ್ರಮ 
ಗಳಲ್ಲಿಟ್ಟು ಶಂಭುವಿನ ಮೂರ್ತಿಗಳನ್ನು ಮಾಡಿದರೆ ಎಷ್ಟು 


OO 


s - 


ಲೀಲಾವತಿ ಗಣಿತ 


೩೫ 


894 


ಚಿತ್ರ 4 


೩೬ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಮೂರ್ತಿಗಳಾಗುತ್ತವೆ ? ಹಾಗೆಯೇ ನಾಲ್ಕು ಭೂಷಣಗಳುಳ್ಳ 
ಹರಿಯ ಮೂರ್ತಿಗಳೆಷ್ಟಾಗುತ್ತವೆ ? ” ಎಂದರೆ , ಪ್ರತಿಯೊಂದು 
ಶಂಭು ವಿಗ್ರಹಕ್ಕೂ ಹತ್ತು ಕೈಗಳಿವೆ . ಒಂದೊಂದು ಕೈಯಲ್ಲಿ 
ಒಂದೊಂದು ಭೂಷಣವಿದೆ. ( ಚಿತ್ರ 4) ಒಂದು ವಿಗ್ರಹದಲ್ಲಿ 
ಒ೦ದು ಭೂಷಣವು ಈ ಕೈಯಲ್ಲಿದ್ದರೆ, ಇನ್ನೊಂದರಲ್ಲಿ ಅದೇ 
ಭೂಷಣವು ಇನ್ನೊಂದು ಕೈಯಲ್ಲಿದೆ. ಈ ವಿಗ್ರಹಗಳು ನಮ್ಮ 
ಕಣ್ಣೆದುರಿಗೆ ನಿಂತಲ್ಲದೆ ಸ್ಥಾನಾಂತ ಭೇದವು ಅಷ್ಟು ಅನುಕೂಲ 
ವಾಗಿ ಮನದಟ್ಟಾಗಲಾರದು . ಶಂಭುವಿನಲ್ಲಿ ಸಂಪೂರ್ಣವಾದ 
ಭಕ್ತಿಯಿರುವ ಶಿಲ್ಪಿಯು (10!=) 36 , 28, 800 ಬೇರೆ ಬೇರೆ 
ಶಂಭು ವಿಗ್ರಹಗಳನ್ನು ಕೆತ್ತಿಟ್ಟು ಕೃತಾರ್ಥನಾಗಬಹುದು. 
ಆದರೆ ವಿಷ್ಣು ಭಕ್ತನಿಗೆ ಅಷ್ಟು ಶ್ರಮವಿಲ್ಲ; (4 != ) 24 ವಿಗ್ರಹ 
ಗಳಾದರೆ ಸಾಕು, “ ವಿಷ್ಣುವಿಗೇನೋ 24 ಹೆಸರುಗಳಿವೆ, 
ಒಂದೊಂದು ವಿಗ್ರಹಕ್ಕೆ ಒಂದೊಂದು ಹೆಸರಿಡಬಹುದು. ಆದರೆ 
ಶಂಭುವಿಗ್ರಹಗಳಿಗೆ ಅಷ್ಟು ಹೆಸರುಗಳನ್ನು ಯಾರೂ ಜೋಡಿಸಿ 
ದಂತೆ ಕಾಣುವುದಿಲ್ಲ ” ಎಂದು ಹರಣ ಚಂದ್ರ ಬಾನರ್ಜಿಯವರು 
ವ್ಯಾಖ್ಯಾನ ಮಾಡಿದ್ದಾರೆ. 
- ಸಮಂಜಸವಾದ ಪ್ರಶ್ನೆ ಗಳ ಅನ್ವೇಷಣದಲ್ಲಿ ಇಷ್ಟು ಆಸಕ್ತಿ 
ಯನ್ನು , ಇಷ್ಟು ಎಚ್ಚರವನ್ನು ಇಟ್ಟು ಕೊಂಡಿದ್ದ ಭಾಸ್ಕರರಿಗೆ 
ಅಸಾಧುವಾದ ಅಥವಾ ಅಸಂಬದ್ಧವಾದ ಪ್ರಶ್ನೆಯನ್ನು 
ಕೇಳಿದರೆ ಆಗ್ರಹವುಂಟಾಗುತ್ತಿದ್ದುದು ಸ್ವಾಭಾವಿಕವಾಗಿಯೇ 
ಇದೆ . ಮೂರು ಬಾಹುಗಳನ್ನು ಕೊಟ್ಟರೆ ತ್ರಿಭುಜವು ನಿಯತ 
ವಾಗುವ ಹಾಗೆ ನಾಲ್ಕು ಬಾಹುಗಳನ್ನು ಕೊಟ್ಟರೆ ಚತು 
ರ್ಭುಜವು ನಿಯತವಾಗುವುದಿಲ್ಲವಷ್ಟೆ . ಆದರೆಶ್ರೀಧರ ಮುಂತಾದ 
ಗಣಕರು ಇದನ್ನರಿಯದೆ, ಅನಿಯತವಾದ ಚತುರ್ಭುಜದ 


ಲೀಲಾವತೀ ಗಣಿತ 


೩೭ 


O 


ಕರ್ಣಗಳನ್ನೂ ( diagonals ) ವಿಸ್ತೀರ್ಣ ವನ್ನೂ (area) ಕಂಡು 
ಹಿಡಿಯುವ ವಿಧಾನಗಳನ್ನು ಹೇಳಿದ್ದರು. ಇದನ್ನು ಖಂಡಿಸುತ್ತ 
ಭಾಸ್ಕರರು 

ಸಪ್ಪ ಚ ಕಃ ಪಿಶಾಚೋವಾ ವಕ್ರಾ ವಾನಿತರಾಂತರಃ | 
- ಯೋನನೇತ್ರಿ ಚತುರ್ಬಾಹುಕ್ಷೇತ್ರ ಸ್ಯಾs ನಿಯತಾಂ ಸ್ಥಿತಿಂ | 
“ ಅಂಥ ಚತುರ್ಭುಜದ ವಿಸ್ತೀರ್ಣವನ್ನು ಅರಸುವವನೊಬ್ಬ 
ಪಿಶಾಚಿ, ಅವನಿಗೂ ಅವನ ಪ್ರಶ್ನೆಗೆ ಉತ್ತರ ಹೇಳುವವನಿಗೂ 
ವ್ಯತ್ಯಾಸವಿಲ್ಲ ( ಇಬ್ಬರೂ ಪಿಶಾಚಿಗಳೇ ). ಏಕೆಂದರೆ, ಚತು 
ರ್ಭುಜದ ಅನಿಯತವಾದ ಸ್ಥಿತಿ ಅವರಿಗೆ ಗೊತ್ತಿಲ್ಲ ” ಎಂದು 
ಲೀಲಾವತಿಯಲ್ಲಿ ಯಾರೊಬ್ಬರ ಹೆಸರನ್ನೂ ಹೇಳದೆ ತೇಜೋ 
ವಧೆ ಮಾಡಿದ್ದಾರೆ. ಇನ್ನೊಂದು ಕಡೆ “ ಬೀಜಗಣಿತೇ ಪಟ 
ವೋಪಿ ಮೂಢಾಃ” ಎಂದು ಯಾರನ್ನೊ ಅಂದಿದ್ದಾರೆ. 
ಸಹಿಷ್ಣುಶಾಲಿಗಳಿಗೆ ಕೋಪ ಬಂದರೆ ಕಷ್ಟವಲ್ಲವೆ ? 

ಮೇಲೆ ಅಲ್ಲಲ್ಲಿ ಕೊಟ್ಟಿರುವ ಉದಾಹರಣೆಗಳ ಜೊತೆಗೆ 
ಈ ಕೆಳಗಿನ ಉದಾಹರಣೆಗಳನ್ನೂ ಸೇರಿಸಿಕೊಂಡು ಲೀಲಾ 
ವತಿಯ ವ್ಯಾಪ್ತಿಯನ್ನು ತಕ್ಕಮಟ್ಟಿಗೆ ಅರಿಯಬಹುದಾಗಿದೆ : 
(1) ಮಾಣಿಕ್ಯಾಷ್ಟಕ ಮಿಂದ್ರನೀಲದಶಕಂ ಮು ಕಾಫಲಾನಾಂ 

ಶತಂ | 
ಸದ್ಯ ಜಾಣಿ ಚ ಪಂಚರತ್ನ ವಣಿಜಾಂ ಯೇಷಾಂ ಚತುರ್ಣಾ೦ ಧನಂ | 
ಸಂಗಸ್ನೇಹವಶೇನ ತೇ ನಿಜ ಧನಾದೇಕೈಕ ಮೇಕಂ ಲಿಯೋ | 
ಜಾಕಾಸ್ತುಲ್ಯ ಧನಾಃ ಪೃಥಗೈದ ಸಬೇ ತದ್ರಮೂಲ್ಯಾನಿ ಮೇ | 

ನಾಲ್ವರು ರತ್ನ ವ್ಯಾಪಾರಿಗಳ ಪೈಕಿ, ಒಬ್ಬನಲ್ಲಿ ಎಂಟು 
ಮಾಣಿಕ್ಯಗಳೂ , ಇನ್ನೊಬ್ಬನಲ್ಲಿ ಹತ್ತು ಇಂದ್ರನೀಲಗಳೂ , 
ಮೂರನೆಯವನಲ್ಲಿ ನೂರು ಮುಕ್ತಾಫಲಗಳೂ , ಕೊನೆಯವನಲ್ಲಿ 


00 


೩೮ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಐದು ವಜ್ರಗಳೂ ಇದ್ದು ವು. ಒಂದು ದಿನ ನಾಲ್ವರೂ 
ಕಲೆತಾಗ , ಸ್ನೇಹ ಭಾವದಿಂದ ಪ್ರತಿಯೊಬ್ಬನೂ ತನ್ನ 
ಸರಕಿನಲ್ಲಿ ಒಂದೊಂದನ್ನು ಉಳಿದ ಮೂವರಿಗೂ ಕೊಟ್ಟನು. 
ಆಗ ಅವರ ಸರಕುಗಳು ಸಮವಾದ ಬೆಲೆಯುಳ್ಳ ನಾದುವು. 
ಮಾಣಿಕ್ಯ , ಇಂದ್ರನೀಲ, ಮುಕ್ತಾಫಲ, ವಜ, ಇವುಗಳ ಬೆಲೆ 
ಗಳನ್ನು ಹೋಲಿಸಿ 

( 2) ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತದಿಂದಾಗಲಿ, 
ವ್ಯತ್ಯಾಸದಿಂದಾಗಲಿ 1ನ್ನು ಕಳೆದರೆ ವರ್ಗಸಂಖ್ಯೆ ಬರುವ 
ಹಾಗೆ ಎರಡು ಸಂಖ್ಯೆಗಳನ್ನು ಹೇಳಿ, 

( 3) ಒಂದು ಸಂಖ್ಯೆಯನ್ನು 5ರಿಂದ ಗುಣಿಸಿ 63ರಿಂದ 
ಭಾಗಿಸಿದರೆ, ಶೇಷ 7 ಬರಬೇಕು. ಅದೇ ಸಂಖ್ಯೆಯನ್ನು 10 
ರಿಂದ ಗುಣಿಸಿ 63ರಿಂದ ಭಾಗಿಸಿದರೆ ಶೇಷ 14 ಬರಬೇಕು. 
ಅಂಥ ಸಂಖ್ಯೆಯನ್ನು ಹೇಳಿ, 

( 4 ) ಒಂದು ಮರವು 300 ಅ೦ಗುಲ ಎತ್ತರವಿದೆ. ಅದಕ್ಕೆ 
200 ಅ೦ಗುಲ ದೂರದಲ್ಲಿ ಒಂದು ಭಾವಿ ಇದೆ. ಮರದ ತುದಿ 
ಯಲ್ಲಿ ಎರಡು ಕಪಿಗಳಿವೆ. ಒಂದು ಕಪಿ ಮರವನ್ನಿಳಿದು 
ನೇರವಾಗಿ ಭಾವಿಗೆಹೋಗುತ್ತದೆ. ಇನ್ನೊಂದು ಮರದಮೇಲೆ 
1ವಿನಿಮಯಾನಂತರ ಅದರಲ್ಲಿದ್ದ ಸರಕು 

ಮಾ ಆ ಇಂ ಮು ವ | 
4 + 1 1 

1 1 
1 64+ 1 1 
96 + 1 

1 + 1 
ಇವು ಸಮಧನಗಳಾದ್ದರಿಂದ 

4 ಮಾ = 6 ಇ೦ = 96 ಮು = 1 ವ . ಉತ್ತರ 


ಲೀಲಾವತೀ ಗಣಿತ 


. 


. 


೩೯ 


થરે, 


ನೆಗೆದು ಆಮೇಲೆ ನೇರವಾಗಿ ಭಾವಿಗೆ ಹೋಗು 
ತದೆ. ಎರಡು ಮಾರ್ಗಗಳೂ ಒಂದೇ ದೂರವಾದರೆ ಕಪಿ 
ಎಷ್ಟು ಮೇಲಕ್ಕೆ ನೆಗೆಯಿತು ? 
- ( 5) ಒಂದು ಸ್ತಂಭದ ಎತ್ತರ 12 ಅಂಗುಲ ; ಅದರ 
ನೆರಳು 8 ಅಂಗುಲ, ಸ್ತಂಭವನ್ನು ದೀಪದಿಂದ ಇನ್ನೂ 48 
ಅಂಗುಲ ; ದೂರ ಇಟ್ಟರೆ, ನೆರಳು 12 ಅಂಗುಲ. ದೀಪದ 
ಎತ್ತರ ಮತ್ತು ದೂರ ಎಷ್ಟು ? 

( 6) ಧಾನ್ಯವನ್ನು ಒಂದು ಗೋಡೆಯ ಪಕ್ಕದಲ್ಲಿ 6 ಮೊಳ 
ಎತ್ತರಕ್ಕೆ ನಿಡುಗೋಪುರವಾಗಿ ಹೋಯ್ತಿ ದ್ದಾರೆ. ಗೋಪುರದ 
ತಳ ಅರ್ಧವರ್ತುಳವಾಗಿದೆ , ಮತ್ತು ತಳದ ಸುತ್ತಳತೆ 30 
ಮೊಳ, ಧಾನ್ಯವು ಎಷ್ಟು ಪ್ರದೇಶವನ್ನಾ ಕ್ರಮಿಸಿದೆ ? ಧಾನ್ಯದ 
ರಾಶಿ ಒಳಮೂಲೆಯಲ್ಲಿದ್ದು , ಎತ್ತರ 6 ಮೊಳವೂ ತಳದ 
ಸುತ್ತಳತೆ 60 ಮೊಳವೂ ಆದರೆ ಪ್ರದೇಶವೆಷ್ಟು ? ಹಾಗೆಯೇ 
ಹೊರಮೂಲೆಯಲ್ಲಿದ್ದು , ಎತ್ತರ 6 ಮೊಳವೂ ತಳದ ಸುತ್ತಳತೆ 
45 ಮೊಳವೂ ಆದರೆ ಪ್ರದೇಶವೆಷ್ಟು ? 

( 7) ಒಂದು ಮರದ ತುಂಡು ಒಂದು ಕೊನೆಯಲ್ಲಿ 20 
ಅಂಗುಲ ದಪ್ಪವಾಗಿಯೂ , ಇನ್ನೊ೦ದು ಕೊನೆಯಲ್ಲಿ 16 
ಅಂಗುಲ ದಪ್ಪವಾಗಿಯೂ ಇದೆ. ಕೊನೆಗಳು ಚೌಕವಾಗಿವೆ. 
ತುಂಡಿನ ಉದ್ದ 100 ಅಂಗುಲಗಳು. ಅದನ್ನು (ಉದ್ದವನ್ನು ) 
ಸಮದೂರಗಳಲ್ಲಿ ನಾಲ್ಕು ಕಡೆ ಕೊಯ್ದರೆ, ಎಷ್ಟು ಚದರ 
ಅಂಗುಲಗಳನ್ನು ಕೊಯ್ದ೦ತಾಯಿತು ? 
- ಕೋಷ್ಟಕಗಳು , ಸಂಕಲನಾದಿ ನಿಧಿಗಳು, ಭಿನ್ನರಾಶಿ, 
ವಿಲೋಮ ( inversion), ಇಷ್ಟ ಕರ್ಮ (Supposition ), 
ಸಂಕ್ರಮಣ ( Sum and difference of numbers), ವರ್ಗ 


೪೦ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಕರ್ಮ ( Squares ), ಮೂಲ(roots ), ರಾಶಿ, ಮಿಶ್ರವ್ಯನ 
ಹಾರ ( interest), ನಾಪ್ಯಾ ದಿಪೂರಣ (filling of tanks ), 
ಕ್ರಯವಿಕ್ರಯ , ಸುವರ್ಣ ಗಣಿತ, ಛಂಚತ್ಯಾದಿ ( combi 
nation ), ಶ್ರೇಢಿ ( progressions), ಕ್ಷೇತ್ರ, ಖಾತ ( excara 
tions, contents), 238 (piles), Tj723 (saw ), oss 
( garin ), gas , 7383 7 ( indeterminate equations), 
ಅ೦ಕಪಾಶ (per -( praim) mutations) - ಇಷ್ಟು ಭಾಗವು 
ಕೇವಲ 277 ಶ್ಲೋಕಗಳ ಈ ಚಿಕ್ಕ ಗ್ರಂಥದಲ್ಲಿ ಅಡಗಿದೆ. 
ಈಚಿನವರು ಹನ್ನೆರಡು ಕಡೆ ಗೀಟುಹಾಕಿ ಗ್ರಂಥವನ್ನು 
ಹದಿಮೂರು ಅಧ್ಯಾಯಗಳನ್ನಾಗಿ ವಿಭಾಗಿಸಿದ್ದಾರೆ. ಗ್ರಂಥ 
ಕರ್ತರು ಕೊನೆಯಲ್ಲಿ 
“ ಸಂಕ್ಷಿಪ್ತ ಮುಕ್ತಂ ಪೃಥು ತಾಭಯೇನ ನಾಂತೋ ಯಸ್ಮಾ 

ದೃಣಿತಾರ್ಣವಸ್ಯ > 
ಎಂದು ಹೇಳಿದ್ದಾರೆ - ಸಮುದ್ರದಲ್ಲಿ ಈಜಿಬಂದವರು ಹೇಳಿದ 
ಮಾತು. 

ಇಷ್ಟಾಗಿ ಲೀಲಾವತಿಯು ಭಾಸ್ಕರರ , ' ಸಿದ್ಧಾಂತ 
ಶಿರೋಮಣಿ' ಯೆಂಬ ಗ್ರಂಥದ ಪ್ರಥಮ ಭಾಗ ಮಾತ್ರ . 
ಬೀಜಗಣಿತ, ಗೋಳಾಧ್ಯಾಯ , ಭುವನಕೋಶ, ಗ್ರಹಗಣಿತ 
ಮುಂತಾದ ಇತರ ಭಾಗಗಳು - ಸಿದ್ಧಾಂತ ಶಿರೋಮಣಿ ” 
ಯಲ್ಲಿವೆ. ಭಾಸ್ಕರರ ಕಾಲಕ್ಕೆ ನಮ್ಮ ದೇಶದಲ್ಲಿ ಗಣಿತಶಾಸ್ತ್ರದ 
ಕೆಲವು ಭಾಗಗಳು ಯಾವ ಮಟ್ಟದಲ್ಲಿದ್ದು ಎಂಬುದನ್ನು ಈ 
ಗ್ರಂಥದಿಂದ ಊಹಿಸಬಹುದಾಗಿದೆ. ಭಾಸ್ಕರರು ಕ್ರಿ . ಶ. 
1114 ( ಶಾ . ಶ. 1036) ರಲ್ಲಿ ( ಎಂದರೆ , ಬೇಲೂರಿನ 
ದೇವಾಲಯ ನಿರ್ಮಾಣಕ್ಕೆ ಮೂರುವರ್ಷ ಮುಂಚೆ) ಸಹ್ಯಾದ್ರಿ 


ಲೀಲಾವತೀ ಗಣಿತ 


ಎಂಬ ಕುಲಪರ್ವತಗಳ ಬಳಿ ಬಿಜ್ಜಡಬಿಡವೆಂಬ ಊರಿನಲ್ಲಿ 
ಹುಟ್ಟಿದರು . ಇವರ ತಂದೆಯ ಹೆಸರು ಮಹೇಶ್ವರೋ 
ಪಾಧ್ಯಾಯ, ಶಾಂಡಿಲ್ಯ ಗೋತ್ರಜರು. ಬಿಜೃಡಬಿಡವು 
ಉಜ್ಜಯನಿಯ ರೇಖಾಂಶದಲ್ಲಿ ೧೯ ನೆಯ ಅಕ್ಷಾಂಶದಲ್ಲಿದ್ದು 
ಕರ್ಣಾಟಕಕ್ಕೂ ಮಹಾರಾಷ್ಟ್ರ ಕೈ ಸೇರಿತ್ತು . ಭಾಸ್ಕರರಿಗೆ 
- ತಂದೆಯೇ ವಿದ್ಯಾಗುರು. " ಸಿದ್ಧಾಂತ ಶಿರೋಮಣಿ” ಯನ್ನು 
- ಕ್ರಿ . ಶ. 1150ರಲ್ಲಿ ತಮ್ಮ 36ನೆಯ ವಯಸ್ಸಿನಲ್ಲಿ ಬರೆದು 

ಮುಗಿಸಿದರು. ಭಾಸ್ಕರಾಚಾರ್ಯರೂ ಅವರ ಹಿಂದಿನ 
ಸಿದ್ದಾಂತಿಗಳೂ ಎಂತಹ ಮೇಧಾವಿಗಳಾಗಿದ್ದರು, ಹನ್ನೆರಡ 
ನೆಯ ಶತಮಾನದ ವೇಳೆಗೆ ನಮ್ಮ ದೇಶದಲ್ಲಿ ಗಣಿತವನ್ನು 
ಯಾವ ಹಂತಕ್ಕೇರಿಸಿದ್ದರು ಎಂಬುದನ್ನು ಒಂದು ಮಾತಿನಲ್ಲಿ 
ಹೇಳಬೇಕಾದರೆ ಅವರು ಅಂದು ವಿಧಿಸಿದ ಗಣಿತಮಾರ್ಗಗಳ 
ಆಧಾರದಿಂದ ಇಂದು ನಮ್ಮ ಪಂಚಾಂಗಗಳು ಗುಣಿಸಲ್ಪಡು 
ತಿವೆ. ಸೂರ್ಯ ಚಂದ್ರ ಗ್ರಹಣಾದಿ ನಿರ್ಣಯಗಳು ಮಾಡ 
ಲ್ಪಡುತ್ತಿದೆಯೆಂದು ಹೇಳಿದರೆ ಸಾಕು. 
- ಭಾಸ್ಕರರಿಗೆ ಗಣಿತವೆಂಬುದು ಒಂದು ಆಟ. ಒಳ್ಳೆಯ 
ಆಟಗಾರನಾದ ಬಾಲಕನು ಚೆಂಡಾಟದಲ್ಲಿ ನಲಿಯುವಂತೆ 
ಭಾಸ್ಕರರು ಗಣಿತದಲ್ಲಿ ನಲಿದಾಡಿದ್ದಾರೆ. ಒಮ್ಮೆ ಅವರ 
ಮನಸ್ಸು ಆಟದಲ್ಲಿ ಲೀನವಾಗಿ ಉಳಿದ ಎಲ್ಲವನ್ನೂ ಮರೆತು 
ಬಿಡುತ್ತದೆ. ಮತ್ತೊಮ್ಮೆ ಚೆಂಡು ಮೇಲಕ್ಕೆ ಹಾರಿರಲು ಅವರ 
ಗಮನವು ನಕ್ಷತ್ರ ಸಮೂಹಗಳ ಕಡೆಗೋ , ಮೇಘಾಕೃತಿಗಳ 
ಕಡೆಗೋ , ಚಂದ್ರಬಿಂಬದ ಕಡೆಗೋ ಹೋಗಿ, ಆಟದ ಸೊಂಪು 
ಮತ್ತಷ್ಟು ಹೆಚ್ಚಾಗುತ್ತದೆ. ಅವರು ಆಡುವಾಗ ಹಾಡಿಯ 
ಇದ್ದಾರೆ. ವಿಶಾಲವಾದ ಮನೋಹರವಾದ ಬಯಲಿನ ಪ್ರದೇಶ 


೪೨ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ವಾದರೆ ಆಟವು ಮತ್ತಷ್ಟು ಸ್ವಾರಸ್ಯವಾಗುತ್ತದೆಯೆಂದು ಅವರಿಗೆ 
ಗೊತ್ತು. ಅದಕ್ಕೆ ಅವರು ಆಟವನ್ನು ಪ್ರಾರಂಭಿಸುವುದಕ್ಕೆ 
ಮುಂಚೆ ರಮ್ಯವಾದ ಪ್ರದೇಶಕ್ಕೆ ಹೋಗುವ ನಿಯಮವನ್ನಿಟ್ಟು 
ಕೊಂಡುದು. ಅವರ ಜೊತೆಯಲ್ಲಿ ಹೋಗಿ ಅವರ ಹಾಗೆ 
ಆಟವಾಡುವುದನ್ನು ಕಲಿಯುವುದಕ್ಕೆ ಯಾರಿಗೆ ತಾನೆ ಹುಮ್ಮಸು 
ಹುಟ್ಟುವುದಿಲ್ಲ ? 


ಶ್ರೀನಿವಾಸ ರಾಮಾನುಜನ್ 


ಶ್ರೀನಿವಾಸ ರಾಮಾನುಜನ್ 


ಶ್ರೀನಿವಾಸ ರಾಮಾನುಜನ್ 


“ The most romantic figure in the recent history 
of mathematics ; - a man whose career seems full 
of paradoxes and contradictions . . . ' 

“ I cannot imagine any body saying with confi 
dence how great he was or how great he might 
have been . " 

- G . H . HARDY 


ಭಾಸ್ಕರಾಚಾರ್ಯರ ತರುವಾಯ ಹಿಂದೂಸ್ಥಾನದಲ್ಲಿ ಏಳು 
ಶತಮಾನಗಳ ಕಾಲ ಅಸ್ತ್ರವಾಗಿದ್ದ ಗಣಿತಕಲಾಪ್ರತಿಭೆಯು 
ಮತ್ತೆ ಯಾವ ಮಹಾವ್ಯಕ್ತಿಯಲ್ಲಿ ಆಶಾಜನಕವಾದ ರೀತಿಯಲ್ಲಿ 
ತಲೆದೋರಲು ಗಣಿತ ಪ್ರಪಂಚದಲ್ಲಿ ಹಿಂದೂಸ್ಥಾನವು ಮತ್ತೆ 
ಹೆಮ್ಮೆಯಿಂದ ತಲೆಯೆತ್ತಿ ಅಪಾರವಾದ, ಶಾಶ್ವತವಾದ ಕೀರ್ತಿ 
ಯನ್ನು ಗಳಿಸುವುದೆಂಬ ನಿರೀಕ್ಷೆಯು ಈ ದೇಶದಲ್ಲೇ ಅಲ್ಲದೆ 
ಪಾಶ್ಚಿಮಾತ್ಯ ದೇಶಗಳಲ್ಲೂ ಸಹ ಉತ್ಪನ್ನ ವಾಯಿತೋ , 
ಯಾವ ಮಹಾವ್ಯಕ್ತಿಯ ಮರ್ಮಭೇದಕ ಸ್ಫೂರ್ತಿಯ ಗಣಿತ 
ಶಾಸ್ತ್ರದ theory of partitions , elliptic functions, 
continued fractions ಮುಂತಾದ ಗಹನವಾದ ಆಧುನಿಕ 
ಭಾಗಗಳಲ್ಲಿ ಆತನು ನಡೆಸಿದಶೋಧಗಳ ಪ್ರೌಢಿಮೆಯೂ ಇಡೀ 
ಪ್ರಪಂಚದ ಗಣಿತಶಾಸ್ತ್ರಜ್ಞರನ್ನೇ ವಿಸ್ಮಯಗೊಳಿಸಿದವೋ , 
ಯಾವ ಮಹಾವ್ಯಕ್ತಿಯ ಅಕಾಲಮರಣದಿಂದ ಗಣಿತ 
ಶಾಸ್ತ್ರದ ಪ್ರಗತಿಗೂ ಭಾರತದ ಕೀರ್ತಿಗೂ ಉ೦ಟಾದ ಅಪಾರ 
ನಷ್ಟವನ್ನು ಸ್ಮರಿಸಿ ಗಣಿತಕಲಾಭಿಮಾನಿಗಳು ಇಂದಿಗೂ 
ಕಂಬನಿಗರೆಯುತ್ತಿರುವರೋ , ಆ ಮಹಾವ್ಯಕ್ತಿ ಶ್ರೀನಿವಾಸ 


೪೬ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ರಾಮಾನುಜನ್‌ರವರ ಜೀವನದ ಸ್ಕೂಲಪರಿಚಯವೇ ಈ 
ಲೇಖನದ ಉದ್ದೇಶ. 
* ಶಾಸ್ತ್ರದ ಪ್ರಗತಿಗಾಗಿ ಶೋಧನೆಯನ್ನು ನಡೆಸುವುದಕ್ಕೆ 
ಪ್ರತಿಭೆ, ಮೇಧಾಶಕ್ತಿ , ಪಾಂಡಿತ್ಯ ಎಂಬ ಮೂರು ಸಾಧನಗಳು, 
ಅವಶ್ಯಕ. ಪ್ರತಿಭೆಯು ವಿಶೇಷ ವೇಗವುಳ್ಳದ್ದು. ಅದಕ್ಕೆ 
ಹೊಸ ವಿಷಯ ಬಹುಬೇಗ ಸ್ಪುರಿಸುತ್ತದೆ. ಆದರೆ ಸ್ಪುರಿಸಿದ 
ವಿಷಯವು ವೇಗದ ಭರದಲ್ಲಿ, ಒಂದೊಂದು ವೇಳೆ ನಿರ್ದುಷ್ಟ 
ವಾಗಿಲ್ಲದಿರುವುದೂ ಉಂಟು. ಮೇಧಾಶಕ್ತಿಯ ಗಮನ ಮಂದ ; 
ಅದು ಕಾರ್ಯಕಾರಣ ತತ್ತ್ವವನ್ನನುಸರಿಸುತ್ತ ಪ್ರತಿಭೆಗೆ 
ಸ್ಪುರಿಸಿರುವ ವಿಷಯವನ್ನು ಸ್ವಲ್ಪ ಸ್ವಲ್ಪವಾಗಿ ಸ್ಪುಟಗೊಳಿಸಿ 
ಕೊಂಡು ಹಂತ ಹಂತವಾಗಿ ಸಾಗುತ್ತದೆ. ಪ್ರತಿಭೆಗೆ ಸ್ಪುರಿಸಿ, 
ಮೇಧಾಶಕ್ತಿಯಿಂದ ಸ್ಪುಟಗೊಳಿಸಲ್ಪಟ್ಟು ಸಿದ್ದವಾಗಿರುವ 
ನಾನಾ ವಿಷಯಗಳ ಅರಿವೇ ಪಾಂಡಿತ್ಯ . ಈ ಮೂರು ಸಾಧನ 
ಗಳನ್ನೂ ಒಬ್ಬನೇ ಸಮಪ್ರಮಾಣದಲ್ಲಿ ಹೊಂದಿರುವುದು 
ಅಪೂರ್ವ. ಒಬ್ಬೊಬ್ಬನಲ್ಲಿ ಒಂದೊಂದು ಶಕ್ತಿ ವಿಜೃಂಭಿಸಿರ 
ಬಹುದು. ಅಲ್ಲದೆ ಮೇಧಾಶಕ್ತಿಯನ್ನು ಉಳ್ಳವರ ಅಥವಾ 
ಪಾಂಡಿತ್ಯವನ್ನು ಗಳಿಸಿರುವವರ ಸಂಖ್ಯೆಯೇ ಹೆಚ್ಚು ; ಪ್ರತಿಭಾ 
ಶಾಲಿಗಳು ವಿರಳ. ಒಬ್ಬ ಪ್ರತಿಭಾಶಾಲಿಯು ಮಾಡಿಟ್ಟು, 
ಹೋಗುವ ಕೆಲಸವನ್ನು ಪರಿಷ್ಕರಿಸಲು ಅನೇಕ ಮೇಧಾವಿ 
ಗಳೂ ಪಂಡಿತರೂ ಬಹುಕಾಲ ಶ್ರಮಿಸಬೇಕಾಗಬಹುದು ; 
ರಾಮಾನುಜನ್‌ರವರ ಪ್ರಸ್ವವಾದ ಜೀವಿತ ಕಾಲದಲ್ಲಿ ಅವರ 
ಅಸಾಧಾರಣ ಪ್ರತಿಭೆಯಿಂದ ಹೊರಬಿದ್ದ ವಿಷಯಗಳ ಮೇಲೆ 
ಈಗಲೂ ಸಹ ಕಾರ್ಯ ನಡೆಯುತ್ತಿರುವುದೇ ಇದಕ್ಕೆ ಸಾಕ್ಷಿ, 
- “ ಕನಸುಗಳಲ್ಲಿ ದೇವಿಯು ನನಗೆ ಸಹಾಯ ಮಾಡುತ್ತಾಳೆ ?” 


- ಶ್ರೀನಿವಾಸ ರಾಮಾನುಜನ್ 


೪೭ 


ಎಂದು ರಾಮಾನುಜನ್ ಹೇಳುತ್ತಿದ್ದರು. ಅನೇಕ ವೇಳೆ 
ನಿದ್ರೆಯಿಂದೆದ್ದು ಕುಳಿತು ಶೋಧನೆ ನಡೆಸುತ್ತಿದ್ದರು. ಇವರ 
ಪ್ರತಿಭೆ ಅಮಾನುಷವಾಗಿಯೇ ಇತ್ತು . ಅದು ವಂಶಪಾರಂಪರ್ಯ 
ವಾಗಿ ಬಂದುದಂತೂ ಅಲ್ಲ . ಏಕೆಂದರೆ , ಇವರ ತಂದೆ 
ಮತ್ತು ತಾತಂದಿರು ಮದರಾಸು ಪ್ರಾಂತದ ತಂಜಾವೂರು 
ಜಿಲ್ಲೆಯ ಕುಂಭಕೋಣದಲ್ಲಿ ಗಡಂಗಿನ ಸಾಧಾರಣ ಗುಮಾಸ್ತ್ರ 
ರಾಗಿದ್ದರು. ತಾಯಿಯ ತಂದೆ ಈರೋಡಿನಲ್ಲಿ ಅಮಾನ 
ರಾಗಿದ್ದರು . ಬಹುಕಾಲ ಮಕ್ಕಳಾಗದಿರಲು ರಾಮಾನುಜನ್ 
ರವರ ತಾಯಿತಂದೆಗಳು ನಾಮಕ್ಕ ದೇವತೆಯನ್ನು ಪೂಜಿಸಿ 
ಪ್ರಸಾದವನ್ನು ಪಡೆದರು. ತರುವಾಯ 1887ನೆಯ ಡಿಸೆಂಬರ್ 
22ರಲ್ಲಿ ( ಸರ್ವಜಿತು ಸಂ . ಮಾರ್ಗಶಿರ ಶು . ೯ , ಗುರುವಾರ ) 
ಈರೋಡಿನಲ್ಲಿ ಜನ್ಮತಾಳಿದರು . 

ಐದನೆಯ ವಯಸ್ಸಿನಲ್ಲಿ ಬಾಲಕನು ಶಾಲೆಗೆ ಕಳುಹ 
ಲ್ಪಟ್ಟನು. ಎರಡು ವರ್ಷಗಳನಂತರ ಕುಂಭಕೋಣದ 
- ಹೈಸ್ಕೂಲಿಗೆ ಸೇರಿದನು. ಯೋಚನಾಪರನೂ ಮಿತಭಾಷಿಯೂ 
ಆದ ಈ ಬಾಲಕನು ಸಹಪಾಠಿಗಳೊಂದಿಗೆ ಹೆಚ್ಚಿಗೆ ಸೇರು 
ತಿರಲಿಲ್ಲ . ಒಡನಾಡಿಗಳು ಮನೆಗೆ ಬಂದರೆ ಕಿಟಕಿಯಿಂದ 
ಮಾತನಾಡಿಸಿ ಹಾಗೆಯೇ ಸಾಗಹಾಕುತ್ತಿದ್ದನು. ಇವನೊಡನೆ 
ಮಾತನಾಡುವುದು ಅವರಿಗೂ ತುಂಬ ಪ್ರಯಾಸವಾಗುತ್ತಿತ್ತು 
ನಕ್ಷತ್ರಗಳ ದೂರವೆಷ್ಟೆಂದು ಇವನು ಕೇಳಿದರೆ ಅವರು ಏನು 
ತಾನೆ ಹೇಳಿಯಾರು ? ಆದರೂ ಒ೦ದೊ೦ದು ಸಲ ಅವರು 
ಇವನ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಕ್ಕೆ ಪ್ರಯತ್ನಿಸು 
ತಿದ್ದರು . ಗಣಿತದ ಅ೦ತ್ಯ ತತ್ಯ ಯಾವುದು ? ' ಎ೦ದು 
ಇವನು ಕೇಳಿದಾಗ, ನಾಲ್ಕನೆಯ ತರಗತಿಯ ( IV form ) 


೪೮ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಹುಡುಗನೊಬ್ಬನು ಸ್ವಲ್ಪ ಯೋಚಿಸಿ, ಪೈಥಾಗರಾಸನ 
ಸಾಧನೆ ” ಎಂದನು ; ಇನ್ನೊಬ್ಬನು “ ಅಲ್ಲ, ದಳ್ಳಾಳಿ ಲೆಖ್ಯ ? 
ಎಂದು ವಾದಿಸಿದನು. ರಾಮಾನುಜನ್ ಎರಡನೆಯ ತರಗತಿ 
ಯಲ್ಲಿದ್ದಾಗ “ ಸೊನ್ನೆಯನ್ನು ಸೊನ್ನೆ ಯಿಂದ ಭಾಗಿಸಿದರೆ 
ಏನಾಗುತ್ತದೆ ? ” ಎಂದು ಉಪಾಧ್ಯಾಯರನ್ನು ಕೇಳಿ ಅವರು 
ತಬ್ಬಿಬ್ಬಾದುದನ್ನು ಕಂಡು ಸುಮ್ಮನಾದನು. ಮೂರನೆಯ 
ತರಗತಿಯಲ್ಲಿ ಶ್ರೇಢೀ ವ್ಯವಹಾರ ( arithmetic progres 
sion) ವನ್ನು ಕಲಿತನು. ನಾಲ್ಕನೆಯ ತರಗತಿಗೆ ಬಂದಮೇಲೆ 
ಬಿ. ಎ . ತರಗತಿಯ ಒಬ್ಬ ವಿದ್ಯಾರ್ಥಿಯಿಂದ ಲೋನಿಯ 
“ಕೋನಶಾಸ್ತ್ರ , ಎರಡನೆಯ ಭಾಗ ” ( Loney 's Trigono 
metry , part II ) ಎಂಬ ಪುಸ್ತಕವನ್ನು ತಂದು, ಅದರಲ್ಲಿದ್ದ 
ಲೆಗಳನ್ನೆಲ್ಲ ಮಾಡಿ , ಆ ಬಿ. ಎ . ವಿದ್ಯಾರ್ಥಿಗೆ ಹೇಳಿಕೊಟ್ಟನು 
ಅಲ್ಲದೆ,ಕೊನಶಾಸ್ತ್ರದ ಕೆಲವು ಫಲಗಳನ್ನು ( Euler's sine 
and cosine products ) ಸ್ವತಃ ಕಂಡುಹಿಡಿದನು. ಆದರೆ ಅವು 
ಆಯಿಲರ್ ಎಂಬ ವಿದ್ವಾಂಸನಿಂದ ಹಿಂದೆಯೇ ಕಂಡುಹಿಡಿಯ 
ಲ್ಪಟ್ಟಿದ್ದನೆಂದು ಕೇಳಿ, ತನ್ನ ಕಾಗದವನ್ನು ಮಾಳಿಗೆಯಲ್ಲಿ 
ಜಂತೆಗೆ ಸಿಗಿಸಿಟ್ಟನು. ಆರನೆಯ ತರಗತಿಯಲ್ಲಿ ( matric ) 
ಕಾರ್‌ ( Carr ) ಎಂಬ ಗಣಿತಶಾಸ್ತ್ರಜ್ಞನ (Synopsis of Pure 
Mathematics ) ಎಂಬ ಗ್ರಂಥವು ಇವನ ಕೈಗೆ ಬಿದ್ದುದು 
ಇವನ ಜೀವನದಲ್ಲಿ ಒಂದು ಮುಖ್ಯ ಸಂಗತಿಯಾಗಿದೆ. 
ಏಕೆಂದರೆ, ಆ ಗ್ರಂಥವು ಇವನ ಪ್ರತಿಭೆಯನ್ನು ವಿಕಾಸ 
ಗೊಳಿಸಿತು. ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣ 
ನಾಗುವ ವೇಳೆಗೆ ( 1903) ರಾಮಾನುಜನ್ ಈ ಪುಸ್ತಕವನ್ನು 
ಸಾಂಗವಾಗಿ ಅಭ್ಯಾಸಮಾಡಿದ್ದುದೇ ಅಲ್ಲದೆ ಮಾಯಾಚೌಕ 


) 


D 


0. 


0 


- ಶ್ರೀನಿವಾಸ ರಾಮಾನುಜನ್ 


ಗಳು, ರೇಖಾಗಣಿತ , ಶ್ರೇಢಿಗಳು ಮುಂತಾದ ಭಾಗಗಳಲ್ಲಿಯೂ 
ತುಂಬ ಪರಿಶ್ರಮವನ್ನು ಹೊಂದಿದ್ದನು. 

1904ರಲ್ಲಿ ಕುಂಭಕೋಣದ ಸರಕಾರಿ ಕಾಲೇಜಿನಲ್ಲಿ ಇವನ 
ಪ್ರೌಢ ವಿದ್ಯಾಭ್ಯಾಸವು ಪ್ರಾರಂಭವಾಯಿತು. ಅಲ್ಲಿ ಗಣಿತ 
ಮತ್ತು ಇಂಗ್ಲಿಷ್ ಭಾಷೆಗಳಿಗಾಗಿ ಮಾಸಲಾಗಿದ್ದ ಸುಬ್ರಹ್ಮಣ್ಯಂ 
ಸ್ವಾಲರ್‌ಷಿಪ್ ' ಎಂಬ ವೇತನವು ದೊರೆತದ್ದು ಈ ಬಡ ಹುಡುಗ 
ನಿಗೆ ಎಷ್ಟೋ ಅನುಕೂಲವಾಯಿತು. ಆದರೆ ತರಗತಿಯಲ್ಲಿ 
ಯಾವ ಪಾಠ ನಡೆಯುತ್ತಿದ್ದರೂ ಗಣಿತಶಾಸ್ತ್ರದಲ್ಲೇ ಮಗ್ನ 
ನಾಗಿರುತ್ತಿದ್ದ ಇವನ ಏಕಮುಖ ವ್ಯಾಸಂಗವು ಕುಂಭಕೋಣದ 
ಕಾಲೇಜಿನ ಕಾಯಿದೆಗೆ ವಿರುದ್ದವಾಗಿ ಪರಿಣಮಿಸಿ, ಇವನಿಗೆ 
ತಕ್ಕ ಶಾಸ್ತಿಯಾಯಿತು. ಮುಂದಿನ ತರಗತಿಗೆ ಹೋಗಲಾಗಲಿಲ್ಲ ; 
ವೇತನವು ನಿಂತುಹೋಯಿತು. ಈ ಕಾರಣದಿಂದಲೋ ಅಥವಾ 
ಒಬ್ಬ ಗೆಳೆಯನ ಉತ್ತೇಜನದಿಂದಲೋ ರಾಮಾನುಜನ್ 
ಆ೦ಧ್ರದೇಶಕ್ಕೆ ಹೊರಟುಹೋದನು. ಆದರೂ ಸ್ವಲ್ಪ ಕಾಲದ 
ಮೇಲೆ ಮರಳಿ ಅದೇ ಕಾಲೇಜಿಗೆ ಸೇರಿದನು. ವರ್ಷಾಂತ್ಯದಲ್ಲಿ 
ಕಾಲೇಜಿನ ಅಧಿಕಾರಿಗಳು ಹಾಜರಿ' ಸಾಲದೆಂದರು . ಅಲ್ಲಿಂದ 
1906ರಲ್ಲಿ ಮದರಾಸಿಗೆ ಹೋಗಿ ಪಚಿಯಾಸ್ ಕಾಲೇಜಿಗೆ 
ಸೇರಿದನು. ಆದರೆ ಶರೀರಾಲಸ್ಯದ ಕಾರಣ ಕುಂಭಕೋಣಕ್ಕೆ 
ಹಿಂದಿರುಗಬೇಕಾಯಿತು. ಅಲ್ಲಿ 1907ರಲ್ಲಿ ಖಾಸಗಿಯಾಗಿ 
ಎಫ್ .ಎ . ಪರೀಕ್ಷೆಗೆ ಕುಳಿತನು. ಇಂಗ್ಲಿಷ್ ಭಾಷಾಪರಿಜ್ಞಾನ 
ಸಾಲದೆಂದು ಫಲಿತಾಂಶ ಬಂದಿತು. ಮುಖ್ಯವಾಗಿ ರಾಮಾನು 
ಜನ್ನಿನ ಪ್ರತಿಭೆಯು ಆ ಕಾಲೇಜಿನವರಿಗೆ ಗೊತ್ತಾಗ 
ಲಿಲ್ಲ. ಗೊತ್ತಾಗಿದ್ದರೆ ಅವರು ಅವನನ್ನು ಬೇರೆ ವಿಧದಲ್ಲಿ 
ಪರೀಕ್ಷಿಸಿ ಸನ್ಮಾನಿಸುತ್ತಿದ್ದರು. ಈಗ ಜಗತ್ಪಸಿದ್ಧನಾಗಿರುವ 


೫೦ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ರಾಮಾನುಜನ್ ಹಿಂದೆ ತಮ್ಮ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ 
ನೆಂದು ಅವರು ಹೆಮ್ಮೆ ಪಡುವುದು ಸಹಜವೇ ಆದಾಗ್ಯೂ , ತಮ್ಮ 
ಕಾಲೇಜಿನ ಪದವೀಧರರ ಪಟ್ಟಿಯಲ್ಲಿ ಅವನ ಹೆಸರಿಲ್ಲದಂತೆ 
ಮಾಡಿಕೊಂಡ ಕಳಂಕವು ಅವರಿಗೆ ತಪ್ಪಲಾರದು . ಅವರ 
ತಪ್ಪೇನು, ಪಾಪ, ರಾಮಾನುಜನ್‌ನಂಥವನ ಮಟ್ಟವನ್ನರಿತು 
ಕೊಳ್ಳುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ಕೇಂಬ್ರಿಜ್‌ನ 
ಹಾರ್ಡಿಯವರೇ ಬೇಕಾಯಿತು. ಅಂತು ರಾಮಾನುಜನ್ನಿನ 
ಶಾಲಾವ್ಯಾಸಂಗವು ಅಲ್ಲಿಗೆ ಮುಗಿಯಿತು. 

ಅಲ್ಲಿಂದ ಕೆಲಸ ' ಸಿಗುವುದು ತಡವಾಯಿತು. ಆದರೂ 
ಹಿರಿಯರು ಇವನಿಗೆ 1909ರಲ್ಲಿ ಯಥಾವಿಧಿಯಾಗಿ ವಿವಾಹ 
ನನ್ನೆನೋ ಮಾಡಿಬಿಟ್ಟರು. ಕೆಲಸ ದೊರೆಯದಿದ್ದರೂ ನೋಟ್ 
ಬುಕ್ಕಿನಲ್ಲಿ ಇವನ ಸ್ವಂತ ಕೆಲಸ ನಡೆಯುತ್ತಲೇ ಇತ್ತು - ಗಣಿತ 
ಶೋಧನೆ. ಕಡೆಗೆ ' ಕೆಲಸ ' ದೊರೆತ ಹೊರತು ವಿಧಿಯಿಲ್ಲ 
ವಾಯಿತು. ಆಗ ದಕ್ಷಿಣ ಆರ್ಕಾಟ್ ಜಿಲ್ಲೆಯ ತಿರುಕೊಯಿ 
ಲೂರಿನಲ್ಲಿ ವಿ . ರಾಮಸ್ವಾಮಿ ಅಯ್ಯರು ಡೆಪ್ಯುಟಿ ಕಲೆಕ್ಷ 
ರಾಗಿದ್ದರು. ಅವರಿಗೆ ಗಣಿತದಲ್ಲಿ ತಕ್ಕಮಟ್ಟಿಗೆ ಪರಿಶ್ರಮವೂ 
ಇದ್ದುದರಿಂದ ರಾಮಾನುಜನ್ ನೋಟ್ಬುಕ್ ಸಮೇತ 
ಅವರನ್ನು ಭೇಟಿಯಾಗಿ ಗುಮಾಸ್ತೆಯ ಕೆಲಸವನ್ನು ಬೇಡಿ 
ದನು (1910 ). ಅವರು ಒಂದು ಕಾಗದವನ್ನು ಬರೆದು 
ಕೊಟ್ಟು, ಅದನ್ನು ಪಿ. ವಿ, ಶೇಷ ಅಯ್ಯರ್‌ರವರಿಗೆ ಕೊಡೆಂದು 
ಹೇಳಿಕಳುಹಿಸಿದರು . ಶೇಷ್ ಅಯ್ಯರ್ ಕುಂಭಕೋಣದ 
ಕಾಲೇಜಿಗೆ ಮುಖ್ಯೋಪಾಧ್ಯಾಯರಾಗಿದ್ದರು. ರಾಮಸ್ವಾಮಿ 
ಅಯ್ಯರಿಂದ ಕಾಗದವನ್ನು ತಂದ ಈ ಯುವಕನ 
ವಿಷಯ ಅವರಿಗಾಗಲೇ ಗೊತ್ತಿತ್ತು . ಅವರು ಮದರಾಸಿನ 


- 


ಶ್ರೀನಿವಾಸ ರಾಮಾನುಜನ್ 


೫೧ 


ಅಕೌಂಟೆಂಟ್- ಜನರಲ್‌ರವರ ಆಫೀಸಿನಲ್ಲಿ ಪ್ರಯತ್ನಿಸಿಇವನಿಗೆ 
ಹಂಗಾಮಿಯಾಗಿ ಒಂದು ಗುಮಾಸ್ತೆಯ ಕೆಲಸವನ್ನು ಕೊಡಿಸಿ 
ಕೊಟ್ಟರು. ಆಮೇಲೆರಾಮಾನುಜನ್ ಕೆಲವು ಕಾಲ ಮದರಾಸಿ 
ನಲ್ಲಿ ಖಾಸಗಿಯಾಗಿ ಪಾಠಗಳನ್ನು ಹೇಳಿ ಜೀವನವನ್ನು ತಳ್ಳ 
ಬೇಕಾಯಿತು. ಶೇಷ ಅಯ್ಯರು ಮತ್ತೆ ಇವನನ್ನು ನೆಲ್ಲೂರಿಗೆ 
ಹೋಗಿ ಅಲ್ಲಿ ಕಲೆಕ್ಟರಾಗಿದ್ದ ದಿವಾನ್ ಬಹದೂರ್ ರಾಮಚಂದ್ರ 
ರಾಯರನ್ನು ನೋಡೆಂದು ಒತ್ತಾಯಪಡಿಸಿದರು. ಹಳೆಯ 
ನೋಟ್ಬುಕ್ಕನ್ನು ಕಂಕುಳಲ್ಲಿರಿಸಿಕೊಂಡು ಎದುರಿಗೆ ಬಂದು 
ನಿಂತ ಈ ಬಡಬ್ರಾಹ್ಮಣನು ವಿಚಿತ್ರವಾಗಿ ಕಂಡರೂ , ಅವನ 
ಕಣ್ಣಿನ ಹೊಳಪು ರಾಮಚಂದ್ರರಾಯರ ಗಮನವನ್ನು 
ಸೆಳೆಯಿತು. ಮೊದಲನೆಯ ಭೇಟಿಯಲ್ಲಿ ಇವನನೋಟ್ಬುಕ್ಕು 
ಅವರಿಗೆ ಅರ್ಥವಾಗದಿದ್ದರೂ ಅವರ ಪಾಂಡಿತ್ಯದ ಮಟ್ಟ ಇವನಿಗೆ 
ಅರ್ಥವಾಗಿ , ಎರಡನೆಯ ದಿವಸ ಅವರಿಗೆ ಅರ್ಥವಾಗುವಂಥ 
ಕೆಲವು ವಿಷಯಗಳನ್ನು ಹೇಳಿ ವಿವರಿಸಿದನು . ಇವನ ' theory 
of divergent Series ಮುಂತಾದ ಶೋಧನೆಗಳಲ್ಲಿ ಏನೋ 
ಇರಬೇಕು. ಅಂತು ಇವನು ಅಸಾಧಾರಣ ವ್ಯಕ್ತಿ ” ಎಂದು 
ರಾಮಚಂದ್ರರಾಯರಿಗೆ ತೋರಿತು . ಅವರು ಸ್ವಂತ ಖರ್ಚಿ 
ನಿಂದ ಇವನನ್ನು ಕೆಲವು ಕಾಲ ಮದರಾಸಿನಲ್ಲಿರಿಸಿ, ಆಮೇಲೆ 
ಮದರಾಸಿನ ಬಂದರಿನಲ್ಲಿ ( Madras Port Trust Office) 
ಗುಮಾಸ್ತೆಯ ಕೆಲಸವನ್ನು ಕೊಡಿಸಿದರು . ಹೀಗೆ1912ನೆಯ 
ಫೆಬ್ರುವರಿ 9ರಿಂದ 1913ನೆಯ ಮೇ 1ರವರೆಗೆ ಮದರಾಸಿನ 
ಬಂದರಿನಲ್ಲಿ ಬಂದಿಳಿದ ಮೂಟೆಗಳು ಪ್ರಚಂಡ ಪ್ರತಿಭಾಶಾಲಿ 
ಯಾದ ಶ್ರೀನಿವಾಸ ರಾಮಾನುಜನ್‌ನಿಂದ ಎಣಿಸಲ್ಪಡುವ 
ಭಾಗ್ಯವನ್ನು ಪಡೆದವು. 


೫೨ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


- ಮೂಟೆಗಳನ್ನೆಣಿಸುವ ಮಧ್ಯೆ ರಾಮಾನುಜನ್ Bernoulli's 
numbers ಎಂಬ ಶೋಧನೆಯನ್ನು Journal of the Indian 
Mathematical Society ಎಂಬ ಪತ್ರಿಕೆಯಲ್ಲಿ ಪ್ರಕಟಿಸಿದನು. 
ಇದಕ್ಕೆ ಹಿಂದೆ ಕೆಲವು ಹೊಸ ಲೆಕ್ಕಗಳನ್ನೂ ಪ್ರಕಟಿಸಿದ್ದನು. 
ಇದೆಲ್ಲವನ್ನೂ ನೋಡಿ ರಾಮಚಂದ್ರರಾಯರು ಮದರಾಸಿನ 
ಎಂಜಿನಿಯರಿಂಗ್ ಕಾಲೇಜಿನ ಗ್ರಿಫಿತ್ ಎಂಬುವರ ಮೂಲಕ 
ಬಂದರಿನ ಮುಖ್ಯಾಧಿಕಾರಿಗಳಾಗಿದ್ದ ಸರ್ ಫ್ರಾನ್ಸಿಸ್ ಸಿಂಗ್ 
ರವರಿಗೆ ಈ ಮೇಧಾವಿಯ ವಿಷಯವನ್ನು ತಿಳಿಯಪಡಿಸಿದರು . 
ಸಿಂಗ್‌ರವರು ವಿದ್ಯಾಪಕ್ಷಪಾತಿಗಳಾಗಿದ್ದುದರಿಂದ ಅವರಿಂದಲೂ 
ಬಂದರಿನ ಮ್ಯಾನೇಜರಾಗಿದ್ದ ಎಸ್ . ನಾರಾಯಣ ಅಯ್ಯ 
ರಿಂದಲೂ ಶ್ರೀನಿವಾಸ ರಾಮಾನುಜನ್ನಿಗೆ ತುಂಬ ಉತ್ತೇಜನ 
ದೊರೆಯಿತು. 
- ಅತ್ತ ಶೇಷ ಅಯ್ಯರೂ ಯೋಚಿಸುತ್ತಿದ್ದರು. “ ಈ ದೇಶದಲ್ಲಿ 
ರಾಮಾನುಜನ್ನಿನ ಶೋಧನೆಗಳನ್ನು ಸಂಪೂರ್ಣವಾಗಿ 
ಅರ್ಥಮಾಡಿಕೊಳ್ಳುವವರಿಲ್ಲ. ಅಲ್ಲದೆ ಪಾಶ್ಚಿಮಾತ್ಯ ವಿದ್ವಾಂಸರ 
ಸಂಪರ್ಕವೂ ಅವನಿಗೆ ಆವಶ್ಯಕ ” ಎಂದು. ಹೀಗೆ ಯೋಚಿಸಿ 
ಅವರು ಕೇಂಬ್ರಿಜ್ ವಿಶ್ವವಿದ್ಯಾಲಯದ ಹಾರ್ಡಿಯವರಿಗೆ 
ಶೋಧನೆಗಳನ್ನು ಕಳುಹಿಸಿಕೊಡೆಂದು ರಾಮಾನುಜನ್‌ನಿಗೆ 
ಸಲಹೆಯಿತ್ತರು. ಅದರಂತೆ ಅವನು 1913ನೆಯ ಜನವರಿ 
16ರಲ್ಲಿ ಹಾರ್ಡಿಯವರಿಗೆ ಒಂದು ಕಾಗದವನ್ನು ಬರೆದು, ಅದರ 
ಜೊತೆಯಲ್ಲಿ ತನ್ನ ನೂರಾರು ಶೋಧನಾಫಲಗಳನ್ನೂ 
ಕಳುಹಿಸಿದನು. ಆಗತಾನೇ ಹಾರ್ಡಿಯವರು “ Orders of 
Infinity ” ಎಂಬ ವಿಷಯವಾಗಿ ಒಂದು ಲೇಖನವನ್ನು 
ಪ್ರಕಟಿಸಿ, ಅದರಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟರೆ 


ಶ್ರೀನಿವಾಸ ರಾಮಾನುಜನ್ 


೫೩ 


ಅದಕ್ಕಿಂತ ಕಡಮೆಯಾದ ಆದ್ಯ ಸಂಖ್ಯೆಗಳೆಷ್ಟಿವೆ (prime 
numbers ) ಎಂಬುದು ಇನ್ನೂ ಗೊತ್ತಾಗಿಲ್ಲ ” ಎಂದು ಒಂದು 
ಕಡೆ ಬರೆದಿದ್ದರು. ರಾಮಾನುಜನ್ ತನ್ನ ಕಾಗದದಲ್ಲಿ ಆ 
ಪ್ರಸ್ತಾಪವನ್ನೆ , “ ಇದು ನನಗೆ ಗೊತ್ತಿದೆ ” ಎಂದು ಬರೆದು , 
ಕೊನೆಯಲ್ಲಿ “ ಮದರಾಸಿನ ವಿಶ್ವವಿದ್ಯಾನಿಲಯದಿಂದ ನನಗೆ 
ವೇತನ ಬರುವಂತೆ ಶಿಫಾರಸು ಮಾಡುವಿರಾ ? ” ಎಂದು ಪ್ರಾರ್ಥಿಸಿ 
ದ್ದನು. ಹಾರ್ಡಿಯವರಿಗೆ ಇವನು ಪ್ರತಿಭಾಶಾಲಿಯೆಂಬುದು 
ಗೊತ್ತಾಯಿತು ; ಇವನ ಶೋಧನೆಗಳ ತಪ್ಪುನೆಪ್ಪುಗಳು 
ಅರ್ಥವಾದವು. ಇವನ ಪ್ರತಿಭೆಗೆ ಪಾಶ್ಚಿಮಾತ್ಯ ವಿದ್ವಾಂಸರ 
ಸಂಪರ್ಕವು ಆವಶ್ಯಕವೆಂದು ತೀರ್ಮಾನಿಸಿಕೊಂಡು, ಅವರು 
ಲಂಡನ್ನಿನ ಭಾರತೀಯ ವಿದ್ಯಾರ್ಥಿಗಳ ಕಾರ್ಯದರ್ಶಿಗಳಿಗೆ 
(Secretary for Indian Students in London) ಬರೆದು, 
ಈ ಪ್ರತಿಭಾಶಾಲಿಯನ್ನು ಹೇಗಾದರೂ ಮಾಡಿ ಕೇಂಬ್ರಿಜ್‌ಗೆ 
ಬರಮಾಡಿಕೊಳ್ಳಬೇಕೆಂದು ಸೂಚಿಸಿದರು . ಈ ಶಿಫಾರಸು 
ಮದರಾಸಿನ ಕಾರ್ಯ ದರ್ಶಿಗಳಿಗೆ ( Secretary for Students 
Advisory Board) ಕಳುಹಿಸಲ್ಪಟ್ಟಿತು. ಆದರೆ ರಾಮಾನು 
ಜನ್ “ ಇಂಗ್ಲೆಂಡಿಗೆ ಹೋಗುವುದಕ್ಕಾಗಿ ನಾನು ವೇತನವನ್ನು 
ಕೇಳಲಿಲ್ಲ. ಬ್ರಾಹ್ಮಣನು ಸಮುದ್ರಯಾನ ಮಾಡುವುದುಂಟೆ ? 
ನನ್ನ ತಾಯಿಯೂ ಒಪ್ಪುವುದಿಲ್ಲ. ನಾನು ಕೇಂಬ್ರಿಜ್‌ಗೆ 
ಹೋಗುವುದಿಲ್ಲ ” ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟನು. ಇದನ್ನು 
ಕೇಳಿದ ಆ ಕಾರ್ಯದರ್ಶಿಯು ಕಿಂಕರ್ತವ್ಯ ನಿಮೂಢನಾಗಿ, 
ಮದರಾಸಿನ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರರಿಗೆ ಎಲ್ಲ ವಿಷಯ 
ನನ್ನೂ ತಿಳಿಸಿ ತನ್ನ ಪಾಲಿನ ಕಾರ್ಯವನ್ನು ಮುಗಿಸಿ 
ಕೊಂಡನು . ಇದಕ್ಕೆ ಒಂದು ತಿಂಗಳ ಹಿಂದೆ, ಎಂದರೆ 1913 


೫೪ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


0 


ನೆಯ ಫೆಬ್ರುವರಿಯಲ್ಲಿ ಸಿಮ್ಲಾದಿಂದ ಹನಾ ಇಲಾಖೆಯ 
ಮುಖ್ಯಾಧಿಕಾರಿ ಡಾ || ಜಿ. ಟಿ. ವಾಕರ್‌ರವರು ಮದರಾಸಿಗೆ 
ಭೇಟಿ ಕೊಟ್ಟಿದ್ದಾಗ, ಸಿಂಗ್‌ರವರು ರಾಮಾನುಜನ್ನಿನ 
ನೋಟ್ಬುಕ್ಕನ್ನು ಅವರಿಗೆತೋರಿಸಿದ್ದರು. ವಾಕರ್‌ರವರೂ 
ವಿಶ್ವವಿದ್ಯಾನಿಲಯದ ಅಧಿಕಾರಿಗಳಿಗೆ ಶಿಫಾರಸು ಮಾಡಿದರು. 
ಹೀಗೆ ಹಾರ್ಡಿ ಮತ್ತು ವಾಕರ್ ಇಬ್ಬರ ಶಿಫಾರಸುಗಳ 
ಫಲನಾಗಿ ರಾಮಾನುಜನ್‌ನಿಗೆ ವಿಶ್ವವಿದ್ಯಾನಿಲಯದಿಂದ 
ತಿಂಗಳಿಗೆ ೭೫ ರೂಪಾಯಿಗಳಂತೆ ವೇತನ ದೊರೆಯಿತು. 
ಮೂಟೆಗಳ ಪರಿಗಣನೆಯಿಂದ ಮುಕ್ತಿಯುಂಟಾಯಿತು. 
- ಅಲ್ಲಿಂದ ಮುಂದೆ ಶ್ರೀನಿವಾಸ ರಾಮಾನುಜನ್‌ರವರು 
ತಮ್ಮ ಜೀವನವನ್ನು ಗಣಿತಶಾಸ್ತ್ರ ಶೋಧನೆಯಲ್ಲೇ ಕಳೆದರು. 

ಇವರನ್ನು ಇಂಗ್ಲೆಂಡಿಗೆ ಬರಮಾಡಿಕೊಳ್ಳುವ ಯೋಚನೆ 
ಯನ್ನು ಹಾರ್ಡಿಯವರು ಅಷ್ಟಕ್ಕೇ ಬಿಡಲಿಲ್ಲ. ಬಾರೆಂದು 
ಆಕರ್ಷಣೆಗಳನ್ನು ತೋರಿಸಿ ಕಾಗದಗಳನ್ನು ಬರೆಯುತ್ತಲೇ 
ಇದ್ದರು. ಈ ಮಧ್ಯೆ 1914ರಲ್ಲಿ ಇ . ಎಚ್ . ನೆವಿಲ್ ಎಂಬ 
ವಿದ್ವಾಂಸರು ಕೇಂಬ್ರಿಜ್ ನಿಂದ ಮದರಾಸಿಗೆ ಉಪನ್ಯಾಸ 
ಮಾಡುವುದಕ್ಕಾಗಿ ಆಹ್ವಾನಿತರಾಗಿ ಬಂದರು. ಅವರು 
ಕೇಂಬ್ರಿಜ್ ನಿಂದ ಮದರಾಸಿಗೆ ಹೊರಡುವಾಗ ಹಾರ್ಡಿಯವರು 
ಅವರನ್ನು ಭೇಟಿಯಾಗಿ, “ ನೀವು ಮದರಾಸಿನಿಂದ ಹಿಂದಕ್ಕೆ 
ಬರುವಾಗ, ಹೇಗಾದರೂ ಮಾಡಿ ಅಲ್ಲಿರುವ ಆ ಶ್ರೀನಿವಾಸ 
ರಾಮಾನುಜನ್‌ರವರನ್ನು ಜೊತೆಯಲ್ಲಿ ಕರೆತಂದೀರಾ ? ೨೨ 
ಎಂದು ಕೇಳಿದ್ದರು, ಅದರಂತೆ ನೆವಿಲ್‌ರವರು ಮದರಾಸಿನಲ್ಲಿ 
ರಾಮಾನುಜನ್‌ರವರನ್ನು ಒತ್ತಾಯಪಡಿಸಿದರು. ಇದನ್ನು 
ನೋಡಿರಾಮಾನುಜನ್‌ರವರ ಸ್ನೇಹಿತರು ಮೆಲ್ಲನೆ ಅವರನ್ನು 


ಶ್ರೀನಿವಾಸ ರಾಮಾನುಜನ್ , 


೫೫ 


ಕೇಂಬ್ರಿಜ್‌ಗೆ ಹೋಗುವುದಕ್ಕೆ ಒಪ್ಪಿಸಿದರು ; ಅಲ್ಲಿಗೆ ರಾಮಾನು 
ಜನ್ನಿನ ತಾಯಿ ಒಪ್ಪುವುದೊಂದು ಮಾತ್ರ ಉಳಿಯಿತು. 
ಈ ನಿಮ್ಮ ಶೇಷವನ್ನು ನಾಮಕ್ಕ ದೇವತೆಯೇ ಪರಿಹರಿಸಿದಳು. 
ದೇವಿಯು ತಾಯಿಯ ಕನಸಿನಲ್ಲಿ ಕಾಣಿಸಿಕೊಂಡು , ಮಗನನ್ನು 
ಕೇಂಬ್ರಿಜ್‌ಗೆ ಕಳುಹಿಸುವಂತೆ ಅಪ್ಪಣೆ ಮಾಡಿದುದೇ ಅಲ್ಲದೆ, 
ಪಾಶ್ಚಿಮಾತ್ಯ ವಿದ್ವತ್ಸಭೆಯೊಂದರಲ್ಲಿ ರಾಮಾನುಜನ್ 
ಸನ್ಮಾನಿತನಾದಂತೆ ಒಂದು ದೃಶ್ಯವನ್ನು ತೋರಿಸಿ ಅಂತರ್ಧಾನ 
ಳಾದಳು, ದುಃಸಾಧ್ಯವಾದ ಘಟ್ಟವು ಹೀಗೆ ಸುಸಾಧ್ಯವಾದ 
ಮೇಲೆ ನೆವಿಲ್‌ರವರೂ ಪ್ರೆಸಿಡೆನ್ಸಿ ಕಾಲೇಜಿನ ಪ್ರೊಫೆಸರ್ 
ಲಿಮ್ಸ್ ಹೆಯಿಲ್ಸ್ ರವರೂ ಮದರಾಸಿನ ವಿಶ್ವವಿದ್ಯಾನಿಲಯದ 
ಅಧಿಕಾರಿಗಳಿಗೆ “ ಇವನಿಗೆ ನೀವು ಅನ್ನ ಹಾಕಿರಿ , ಇವನು ಇಡೀ 
ಪ್ರಪಂಚಕ್ಕೇ ಅಗ್ರಗಣ್ಯನಾಗುತ್ತಾನೆ ” ಎಂದು ಮನಮುಟ್ಟು, 
ವಂತೆ ಬರೆದು, ವರ್ಷಕ್ಕೆ 250 ಪೌಂಡುಗಳಂತೆ ಎರಡು 
ವರ್ಷಗಳ ವೇತನವನ್ನೂ ಹಡಗಿನ ಖರ್ಚನ್ನೂ ಕೊಡಿಸಿದರು. 
ಹೀಗೆ ಎರಡು ವರ್ಷಗಳ ಅವಧಿಯೊಡನೆ ಪ್ರಾರಂಭವಾದ 
ವೇತನವು ರಾಮಾನುಜನ್‌ರವರಶೋಧನಾ ಸಾಮರ್ಥ್ಯದಿಂದ 
ಸಾರ್ಥಕವಾದುದೇ ಅಲ್ಲದೆ, ಅವರ ಜೀವಾವಧಿ ನಡೆದೂ 
ನಡೆಯಿತು. ವೇತನದಿಂದ ತಿಂಗಳಿಗೆ 60 ರೂಪಾಯಿಗಳನ್ನು 
ಕುಂಭಕೋಣದಲ್ಲಿ ತಮ್ಮ ವೃದ್ದ ಮಾತೆಗೆ ಸಲ್ಲಿಸುವಂತೆ 
ಏರ್ಪಡಿಸಿ, ರಾಮಾನುಜನ್‌ರವರು ನೆವಿಲ್ ರವರ ಜೊತೆಯಲ್ಲಿ 
1914ನೆಯ ಮಾರ್ಚ್ 17ರಲ್ಲಿ ಕೇಂಬ್ರಿಜ್‌ಗೆ ಪ್ರಯಾಣ 
ಬೆಳೆಸಿದರು . ಕೇಂಬ್ರಿಜ್‌ನಲ್ಲಿ ಹಾರ್ಡಿಯವರು ರಾಮಾನುಜನ್ 
ರವರನ್ನು ಟ್ರಿನಿಟಿ ಕಾಲೇಜಿಗೆ ಸೇರಿಸಿ ಅಲ್ಲಿ ವರ್ಷಕ್ಕೆ 60 
ಸೌಂಡು ವೇತನವನ್ನು ಕೊಡಿಸಿದರು. 


೫೬ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಹಾರ್ಡಿಯವರು ರಾಮಾನುಜನ್‌ರವರನ್ನು ಕೇಂಬ್ರಿಜ್‌ಗೆ 
ಬರಮಾಡಿಕೊಳ್ಳುವ ಸಾಹಸದಲ್ಲೇನೋ ಉತ್ತೀರ್ಣರಾದರು. 
ಆದರೆ ಅಲ್ಲಿಂದ ಮುಂದೆ ಏನು ಮಾಡಬೇಕೆಂಬುದು ಅವರಿಗೆ 
ಪ್ರಯಾಸಕ್ಕಿಟ್ಟು ಕೊಂಡಿತು. ಏಕೆಂದರೆ , ಹಾರ್ಡಿಯವರೇ 
ಹೇಳಿರುವ ಹಾಗೆ, 

“ Here was a man who could work out 
modular equations and theorems of complex 
multiplication to orders unheard of, whose 
mastery of continued fractions was, on the formal 
side at any rate, beyond that of any mathematician 
in the world , who had found for himself the 
functional equation of the zeta -function and the 
dominant terms of many of the most famous 
problems in the analytic theory of numbers ; and 
he had never heard of a doubly - periodic function 
or of Cauchy ' s theorem , and had indeed but the 
vaguest idea of what a function of a complex 
variable was.” 
ಹೀಗೆ ಗಣಿತದ ಕೆಲವು ಭಾಗಗಳಲ್ಲಿ ಅವನಿಗೆ ಅತ್ಯಂತ 
ಗಹನವಾದ ವಿಷಯಗಳು ಗೊತ್ತಿದ್ದವು; ಮತ್ತೆ ಕೆಲವು ಭಾಗ 
ಗಳಲ್ಲಿ ಏನೂ ಗೊತ್ತಿರಲಿಲ್ಲ ! ಪಾಂಡಿತ್ಯದ ಸಹಾಯವಿಲ್ಲದೆ 
ಅವನ ಪ್ರತಿಭೆಯು ಹೇಗೆಹೇಗೋ ಪ್ರವಹಿಸುತ್ತಿತ್ತು . ಇಡಿಯ 
ಯೂರೋಪ್ ಖಂಡದ ಪಾಂಡಿತ್ಯವೆಂಬ ಪರ್ವತದೊಂದಿಗೆ 
ಹೋರಾಡಬೇಕಾಗಿತ್ತು ಈ ಬಡ ಬ್ರಾಹ್ಮಣನ ಮೇಧಾಶಕ್ತಿ ! 

“ . . . a poor solitary Hindu pitting his brains 
against the accumulated wisdom of Europe. ” 

- HARDY 


ಶ್ರೀನಿವಾಸ ರಾಮಾನುಜನ್ 


- 


೫೭ 


ಅವನಿಗೆ ಕ್ರಮವಾದ ಶಾಸ್ತ್ರಾಭ್ಯಾಸವನ್ನು ಮಾಡಿಸಿ 
ಪಾಂಡಿತ್ಯವನ್ನು ತುಂಬಿಸಿದರೆ ಈ ಪರಿಸ್ಥಿತಿಯನ್ನು ಸರಿಪಡಿಸ 
ಬಹುದೆಂದು ಯೋಚಿಸಿ , ಹಾರ್ಡಿಯವರು ಶಿಕ್ಷಣವನ್ನು 
ಪ್ರಾರಂಭಿಸಿ ನೋಡಿದರು . ಆದರೆ 

“ It was impossible to teach him systematically ." 
ಅವನಿಗೆ ಕ್ರಮವಾದ ಶಿಕ್ಷಣವನ್ನು ಕೊಡುವುದು ಅಸಾಧ್ಯ 
ವಾಗಿ ತೋರಿತು. ಬಲಾತ್ಕಾರ ಶಿಕ್ಷಣದಿಂದ, 

“ I might destory his confidence or break the 
spell of his inspiration . ” 
ಶೋಧನಾಕಾರ್ಯದಲ್ಲಿ ಅವನಿಗಿರುವ ಭರವಸೆಯು ನಾಶ 
ನಾಗಬಹುದು, ಅಥವಾ ಅವನ ಸ್ಫೂರ್ತಿಯ ಮಂತ್ರಶಕ್ತಿಗೆ 
ಧಕ್ಕೆಯುಂಟಾಗಬಹುದು. ಹಾಗೆಂದು ಶಿಕ್ಷಣವನ್ನು ನಿಲ್ಲಿಸು 
ವುದೂ ಸಾಧ್ಯವಾಗಿ ಕಾಣಲಿಲ್ಲ. ಏಕೆಂದರೆ, 

“ It was impossible to allow him to go through 
life supposing that all the zeros of the zeta 
function were real. ” 
ಕೆಲವು ವಿಷಯಗಳಲ್ಲಿ ಅವನಿಗಿದ್ದ ತಪ್ಪು ಅಭಿಪ್ರಾಯಗಳು 
ಆಜೀವ ಪರ್ಯ೦ತ ಹಾಗೇ ಇರಲೆಂದು ಸುಮ್ಮನಿರುವುದಾದರೂ 
ಹೇಗೆ? ಅವನನ್ನು ಸಂಪೂರ್ಣವಾಗಿ ಕೈಬಿಡೋಣವೆಂದರೆ, 

“ His flow of original ideas showed no 
symptom of abatement. ” 
ಅವನ ಹೊಸ ಯೋಚನೆಗಳ ಪ್ರವಾಹವು ತಗ್ಗು ವಂತೆಯೇ 
ಕಾಣಲಿಲ್ಲ . ಬೆಳಕು ಹರಿದರೆ ನಾಲ್ಕಾರು ಗಣಿತ ಫಲಗಳನ್ನು 
ತಂದು ತೋರಿಸುತ್ತಿದ್ದನು. ಅವುಗಳಲ್ಲಿ ಹಿಂದೆಯೇ ಬೇರೊಬ್ಬ 
ರಿಂದ ಕಂಡುಹಿಡಿಯಲ್ಪಟ್ಟ ಫಲಗಳೂ ಸೇರಿದ್ದಾಗ್ಯೂ ಹೊಸ 
ಫಲಗಳೂ ಇರುತ್ತಿದ್ದುವು. ಅಲ್ಲದೆ ಅವುಗಳಲ್ಲಿ 


೫೮ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


“ more than meets the eye. ” . 
ಕಣ್ಣಿಗೆ ಕಾಣುವುದಕ್ಕಿಂತ ಹೆಚ್ಚು ವಿಷಯ ಗರ್ಭಿತ 
ವಾಗಿರುತ್ತಿತ್ತು . ಹಾರ್ಡಿಯವರು ಒಂದು ವೇಳೆ ಶಿಕ್ಷಣವನ್ನು 
ಮುಂದುವರಿಸಿದ್ದರೆ, 

“ He would have been less of Ramanujan and 
more of a European professor, and the loss 
might have been greater than the gain . ” 
ರಾಮಾನುಜನ್ನಿನ ರಾಮಾನುಜತ್ವವು ಕಡಮೆಯಾಗಿ 
ಪಾಶ್ಚಿಮಾತ್ಯ ಪಾಂಡಿತ್ಯವು ಹೆಚ್ಚಾಗಿ ಲಾಭಕ್ಕಿಂತ ನಷ್ಟವೇ 
ಜಾಸ್ತಿಯೆನಿಸುತ್ತಿತ್ತು . ಆದ್ದರಿಂದ ಹಾರ್ಡಿಯವರು ಕಡೆಗೆ 
ಅವನ ಪ್ರತಿಭೆಯನ್ನೇ ಅನುಸರಿಸುತ್ತ ಅದಕ್ಕೆ ಭಂಗ ಬಾರದಂತೆ 
ಅನುಗುಣವಾಗಿಯೇ ವಿಷಯವನ್ನು ಬೋಧಿಸುತ್ತ ಹೋಗ 
ಬೇಕಾಯಿತು. ಹೀಗೆ ಮಾಡಿದ್ದರಿಂದ ಅವರು ಕೊನೆಗೆ . 

“ I learnt more from him than he from me. ” 
C ಅವನು ನನ್ನಿಂದ ಕಲಿತುಕೊಂಡುದಕ್ಕಿಂತ ಹೆಚ್ಚಾಗಿ 
ನಾನೇ ಅವನಿಂದ ಕಲಿತುಕೊಂಡೆ ” ಎಂದು ಹೇಳಿದ್ದಾರೆ. 
ಅಲ್ಲದೆ 

“ I can still remember with satisfaction that 
I could recognize at once what a treasure I had 
found . ” 
“ ರಾಮಾನುಜನ್ ನನಗೆ ದೊರೆತುದು ಎಂಥಾ ನಿಧಿ ದೊರೆ 
ತಂತಾಯಿತೆಂಬುದನ್ನು ಕೂಡಲೇ ಗ್ರಹಿಸಿದೆನೆಂಬ ತೃಪ್ತಿ 
ನನಗಿದೆ ” ಎಂದೂ ಹೇಳಿದ್ದಾರೆ. 
- ಕೇಂಬ್ರಿಜ್‌ನಲ್ಲಿ ರಾಮಾನುಜನ್‌ರವರ . ಶೋಧನಾ 
ಕಾರ್ಯವು ಏಕಮುಖವಾಗಿ ಸಾಗುತ್ತಿತ್ತು . 


ಶ್ರೀನಿವಾಸ ರಾಮಾನುಜನ್ 


೫೯ 


“ He was a mathematician anxious to get on 
with the job . ” 

ಮದರಾಸಿನ ವಿಶ್ವವಿದ್ಯಾನಿಲಯಕ್ಕೆ ಹಾರ್ಡಿಯವರಿಂದಲೂ 
ರಾಮಾನುಜನ್‌ರವರಿಂದಲೂ ಕಾಗದಗಳು ಬರುತ್ತಿದ್ದವು. 
ಹಾರ್ಡಿಯವರು ರಾಮಾನುಜನ್‌ರವರ ಶೋಧನೆಗಳನ್ನು 
ಶ್ಲಾಘಿಸಿ ಬರೆಯುತ್ತಿದ್ದರು. ಆದರೆ ರಾಮಾನುಜನ್‌ರವರು 
* ವೇತನಕ್ಕೆ ತಕ್ಕಷ್ಟು ಕೆಲಸ ನಡೆಯುತ್ತಿಲ್ಲ ” ಎಂದು ಬರೆಯು 
ತಿದ್ದರು. ವಾಸ್ತವವಾಗಿಯೂ ಕಾರ್ಯ ನಡೆದಿದೆ ಎಂಬ 
ತೃಪ್ತಿಯನ್ನು ರಾಮಾನುಜನ್‌ರವರಲ್ಲಿ ಉಂಟುಮಾಡುವುದೇ 
ಹಾರ್ಡಿಯವರಿಗೆ ಕಷ್ಟವಾಗಿತ್ತು 

“ All that is wanted is to get him realize that 
he really is a success. ” 

ಹಾರ್ಡಿಯವರ ಸಾನ್ನಿಧ್ಯದಲ್ಲಿ ರಾಮಾನುಜನ್‌ರವರು 
ಅನೇಕ ಲೇಖನಗಳನ್ನು ಪ್ರಕಟಿಸಿದರು. ಅವುಗಳಲ್ಲಿ ಏಳು 
ಲೇಖನಗಳಿಗೆ ಹಾರ್ಡಿಯವರು ಪ್ರಾಶ 

1. Modular equations and approximations 
to ti ' - Quart Journal of Mathematics , Vol. 45 . 
2 . Highly Composite Numbers. ' 

Proc. Lond . Math . Soc., Vol . 14 
3. “ On Certain Arithmetical Functions ” 

Trans Camb Phil . Soc . Vol. 22 
4 . “ On Certain Trigonometric Sums and their 
Application to the theory of Numbers ” 

Trans Camb. Phil. Soc. Vol. 22 
5 . “ Some Properties of P (n ), the Number of 
Partitions of n - Proc. Camb. Phil . Soc . Vol. 19 


ಶ್ರೀನಿವಾಸ ರಾಮಾನುಜನ್ , ಎಫ್ , ಆರ್ . ಎಸ್ . 


ಶ್ರೀನಿವಾಸ ರಾಮಾನುಜನ್ 


೬೧ 


6 . “ Proof of Certain Identities in Combinatory 
Analysis ” . 

- Ibid , pp. 214 – 216. 
7. “ Congruence Properties of Partitions. ” 

Math . Zeitschrift, Vol . 9 
ಅಲ್ಲದೆ, ಹಾರ್ಡಿಯವರು ತಮ್ಮ ಅಧಿಕಾರವಾಣಿಯಿಂದ 

“ I am inclined to think that it was in the theory 
of Partitions and the allied parts of the theories 
of elliptic functions and continued fractions that 
Ramanujan shows at his best .” 
ಎಂದು ತಮ್ಮ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. 

ರಾಮಾನುಜನ್‌ರವರ ಶೋಧನೆಗಳನ್ನು ಮೆಚ್ಚಿ ರಾಯಲ್ 
ಸೊಸೈಟಿಯ ವಿದ್ವಾಂಸರು 1918ನೆಯ ಫೆಬ್ರುವರಿ 28ರಲ್ಲಿ 
ಅವರನ್ನು ತಮ್ಮ ' ಫೆಲೋ ' ಪ್ರಶಸ್ತಿಯಿಂದ ( F. R . S.) 
ಸನ್ಮಾನಿಸಿದರು. ಆಗ ಅವರಿಗೆ ಕೇವಲ 30 ವರ್ಷ ವಯಸ್ಸು . 
ನಾಮಕ್ಕ ದೇವಿಯು ತಾಯಿಯ ಸ್ವಪ್ನದಲ್ಲಿತೋರಿಸಿದ ದೃಶ್ಯವು 
ನಿಜವಾಯಿತು. 

ಇಂಗ್ಲೆಂಡಿನಲ್ಲಿ ರಾಮಾನುಜನ್ ಸಂಪೂರ್ಣವಾಗಿ ಗಣಿತ 
ಜೀವಿ' ಯಾಗಿಬಿಟ್ಟನು. ಗಣಿತಶಾಸ್ತ್ರ ಸಂಶೋಧನಾದಾಹದಿಂದ 
ಶರೀರವನ್ನು ವಿಶೇಷವಾಗಿ ದಂಡಿಸಿದನು. ಆ ದೇಶದ ಹವಕ್ಕೆ 
ತಕ್ಕ ಮಾರ್ಪಾಟುಗಳನ್ನು ಮಾಡಿಕೊಳ್ಳಲಿಲ್ಲ . ಈ ಕಾರಣ 
ಗಳಿಂದ ಅಲ್ಲಿಗೆ ಹೋದ ಮೂರು ವರ್ಷಗಳೊಳಗಾಗಿಯೇ 
ಕ್ಷಯರೋಗಗ್ರಸ್ತನಾದನು. 1917ರ ಬೇಸಗೆಯಲ್ಲಿ ಕೇಂಬ್ರಿ 
ಜ್ನ ಆಸ್ಪತ್ರೆಗೆ ಸೇರಬೇಕಾಯಿತು. ಬಳಿಕ ವೆಲ್ಸ್ ಮತ್ತು 
ಲಂಡನ್‌ಗಳಲ್ಲಿ ಶುಶೂಷೆ ಹೊಂದಿದುದರಿಂದ 1918ರ ವೇಳೆಗೆ 
ರೋಗವು ಸ್ವಲ್ಪ ಮಟ್ಟಿಗೆ ಇಳಿಯಿತು. ಆ ವರ್ಷ ಲಭಿಸಿದ 


0 


೬೨ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ಎಫ್ . ಆರ್ ,ಎಸ್ . ಪ್ರಶಸ್ತಿಯಿಂದ ಉತ್ತೇಜಿತನಾಗಿ, ಶರೀರ 
ದೌರ್ಬಲ್ಯವನ್ನು ಸಹ ಲಕ್ಷಿಸದೆ ಶ್ರಮಿಸಿ, ಮತ್ತೆ ಕೆಲವುಶೋಧನೆ 
ಗಳನ್ನು ನಡೆಸಿ, ಅದೇ ಅಕ್ಟೋಬರ್ 13ರಲ್ಲಿ ಟ್ರಿನಿಟಿ ಕಾಲೇಜಿನ 
* ಫೆಲೋ ? ಆದನು . ಇದರಿಂದ ವರ್ಷಕ್ಕೆ 250 ಪೌಂಡುಗಳಂತೆ 
ಆರು ವರ್ಷ ಕಾಲ ವೇತನವು ದೊರೆಯುವಂತಾಯಿತು. 
- ರಾಮಾನುಜನ್‌ನಿಗೆ ಅಸಾಧಾರಣವಾದ ಜ್ಞಾಪಕಶಕ್ತಿ 
ಯಿತ್ತು. T , ಮುಂತಾದ ಸಂಖ್ಯೆಗಳ ದಶಮಾಂಶ ರೂಪವನ್ನು 
ಎಷ್ಟು ಸ್ಥಾನಗಳವರೆಗೆ ಬೇಕಾದರೂ ಹೇಳುತ್ತಿದ್ದನು. ಹಾರ್ಡಿ 
ಯವರು 

“ He remembered the idiosyncrasies of numbers 
in an uncanny way . ' ಎಂದು ಹೇಳಿದ್ದಾರೆ. 
- ರಾಮಾನುಜನ್ ಪುಟ್ಟಿ ಯ ಆಸ್ಪತ್ರೆಯಲ್ಲಿದ್ದಾಗ ಒಂದು 
ದಿನ ಹಾರ್ಡಿಯವರು ಅಲ್ಲಿಗೆ ಒಂದು ಟ್ಯಾಕ್ಸಿಯಲ್ಲಿ 
ಹೋದರು. ರಾಮಾನುಜನ್ನಿನ ಶರೀರಸ್ಥಿತಿ ಉತ್ತೇಜನಕರ 
ನಾಗಿರಲಿಲ್ಲ . ಹಾರ್ಡಿಯವರು “ ನೀವುಹೀಗೆ ಮಲಗಿದ್ದೀರಿ. 
ನಾನು ಇಲ್ಲಿಗೆ ಬರುವಾಗ ಶಕುನವೂ ಸರಿಯಾಗಿ ಆಗಲಿಲ್ಲ ; 
1729ನೆಯ ನಂಬರಿನ ಟ್ಯಾಕ್ಸಿ ದೊರಕಿತು . ಈ ಸಂಖ್ಯೆ 
ಅಷ್ಟೇನೂ ಒಳ್ಳೆಯದಲ್ಲ . ಏಕೆಂದರೆ ಅದರ ಅಪವರ್ತನಗಳು 
7 , 13, 19 ” ಎಂದರು . ಅದಕ್ಕೆ ರಾಮಾನುಜನ್ ಅದು 
ಸ್ವಾರಸ್ಯವಾದ ಸಂಖ್ಯೆ ; ಏಕೆಂದರೆ, ಎರಡು ರೀತಿಗಳಲ್ಲಿ 
ಎರಡು ಘನ ಸಂಖ್ಯೆಗಳ ಮೊತ್ತವಾಗಿರುವ ( 103 + 93 ಅಥವಾ 
123 + 13 ) ಕನಿಷ್ಟ ಸಂಖ್ಯೆ ಅದು ” ಎಂದರು. ಹಾರ್ಡಿಯವರಿಗೆ 
ಆಶ್ಚರ್ಯವಾಯಿತು. “ ಘನಸಂಖ್ಯೆಗಳ ಮೊತ್ತವಾಗುವ ಬದಲು 
ನಾಲ್ಕನೆಯ ಘಾತದ ಸಂಖ್ಯೆಗಳ ಮೊತ್ತವಾಗಿ ಅದೇ ಗುಣವುಳ್ಳ 


- - - - ಶ್ರೀನಿವಾಸ ರಾಮಾನುಜನ್ 


ಸಂಖ್ಯೆಯನ್ನು ಹೇಳಬಲ್ಲಿರಾ ? ” ಎಂದು ಕೇಳಿದರು. ರಾಮಾನು 
ಜನ್ ಕ್ಷಣಕಾಲ ಸುಮ್ಮನಿದ್ದು “ ಅದನ್ನು ಹೇಳುವುದು ಅಷ್ಟು 
ಸುಲಭವಲ್ಲ . ಆದರೆ ಅದು ಬಹು ದೊಡ್ಡ ಸಂಖ್ಯೆ ” ಎಂದರು . 
ಅವರು ಹೇಳಿದುದು ನಿಜವೆಂದು ಹಾರ್ಡಿಯವರಿಗೆ ಆಮೇಲೆ 
ಗೊತ್ತಾಯಿತು. ಆಯಿಲರನು 1584 + 594 – 1344 + 1334 
ಎಂಬ ಫಲವನ್ನು ಹಿಂದೆಯೇ ಪ್ರಕಟಿಸಿದ್ದನು. ಗಣಿತದಲ್ಲಿ 
ರಾಮಾನುಜನ್‌ರವರು ಆಯಿಲರ್ , ಯಾಕೋಬಿ ಎಂಬ 
ಮಹಾವ್ಯಕ್ತಿಗಳ ಮಟ್ಟದವರೆಂದು ಹಾರ್ಡಿಯವರು ಎಣಿಸಿ 
ದ್ದಾರೆ. 
- ತನ್ನ ಜೀವನದಲ್ಲಿ ನಡೆದ ಘಟನೆಗಳೆಲ್ಲವೂ ನಾಮಕ್ಕೆ 
ದೇವಿಯ ಪ್ರಸಾದವೆಂದು ರಾಮಾನುಜನ್ ಭಾವಿಸಿದ್ದನು. 
ಇಂಗ್ಲೆಂಡಿನ ವಾತಾವರಣದಲ್ಲಿದ್ದಾಗ್ಯೂ , ಶಾಸ್ತ್ರ ಶೋಧನೆ 
ಯಲ್ಲಿ ನಿರತನಾಗಿದ್ದಾಗ್ಯೂ , ವ್ಯಾಧಿಗ್ರಸ್ತನಾಗಿದ್ದಾಗ್ಯೂ , 
ಅವನು ಅನುಷ್ಠಾನವನ್ನಾ ಗಲಿ, ನಾಮಕ್ಕ ದೇವತೆಯ ಪೂಜೆ 
ಯನ್ನಾಗಲಿ ಒಂದು ದಿನವಾದರೂ ಬಿಡಲಿಲ್ಲ ; ಸ್ವಯಂಪಾಕ 
ವನ್ನು ಸಹ ಮಾಡಿಕೊಳ್ಳು ತ್ತಿದ್ದನಂತೆ. ಕುರುಡುನಂಬುಗೆ 
ಯಿಂದ ಹೀಗೆ ಮಾಡುತ್ತಿದ್ದನೇ ಅಥವಾ ಮತವಿಚಾರವನ್ನು 
ಚನ್ನಾಗಿ ಯೋಚನೆಮಾಡಿ ದೃಢವಾದ ನಿರ್ಧಾರಗಳಿಗೆ ಬಂದಿ 
ದ್ದನೇ ಎಂಬುದನ್ನು ಹೇಳುವುದು ಕಷ್ಟ . ಅಂತು, ದೇವರ 
ಮತ್ತು ಇಹಪರಗಳ ವಿಚಾರವಾಗಿ ಅವನಿಗೆ ಸ್ಥಿರವಾದ ನಂಬುಗೆ 
ಗಳಿದ್ದವು. ಅವುಗಳನ್ನು ಯಾರೂ ಸಡಿಲಿಸುವಂತಿರಲಿಲ್ಲ. 
ರಾಮಾಯಣ ಮಹಾಭಾರತಗಳಲ್ಲಿ ಅವನಿಗೆ ತುಂಬ ಶ್ರದ್ದೆ - 
ಮತದೃಷ್ಟಿಯಿಂದ ಮಾತ್ರ ಸಾಹಿತ್ಯದಲ್ಲಿ ಅವನಿಗೆ ಹೆಚ್ಚು 
ಆಸಕ್ತಿ ಇರಲಿಲ್ಲ. ರಾಜಕೀಯ ವಿಚಾರಗಳಲ್ಲಿ ಆಧುನಿಕನಾಗಿ 


೬೪ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


ದ್ದನು. ಬಡತನವನ್ನು ಅನುಭವಿಸಿದುದರಿಂದ ಬಡವರ ಮೇಲೆ 
ತುಂಬ ಕನಿಕರವುಳ್ಳವನಾಗಿದ್ದನು. ತನ್ನ ವೇತನದಲ್ಲಿ ಮಿಕ್ಕ 
ಹಣವನ್ನು ಬಡ ವಿದ್ಯಾರ್ಥಿಗಳಿಗೆ ಕೊಡಬೇಕೆಂದು ಅಧಿಕಾರಿ 
ಗಳಿಗೆ ತಿಳಿಸಿದ್ದನು. 
* ಮದರಾಸಿನ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳು 1919 
ನೆಯ ಏಪ್ರಿಲ್ 1ರಿಂದ ಐದು ವರ್ಷ ಕಾಲ ರಾಮಾನುಜನ್ 
ರವರಿಗೆ ಮತ್ತೆ ವೇತನ ನಡೆಯುವಂತೆ ಮಂಜೂರು ಮಾಡಿದರು. 
ಆದರೆ, ರೋಗವು ಪ್ರಬಲಿಸಿದ ಕಾರಣ ರಾಮಾನುಜನ್‌ರವರು 
ಭಾರತಕ್ಕೆ ಹಿಂದಿರುಗಬೇಕಾಯಿತು. 1919ನೆಯ ಫೆಬ್ರುವರಿ 
27ರಲ್ಲಿ ಇಂಗ್ಲೆಂಡಿನಿಂದ ಹೊರಟು ಏಪ್ರಿಲ್ 2ರಲ್ಲಿ ಮದರಾಸನ್ನು 
ತಲುಪಿದರು . ಆಗ ಹಾರ್ಡಿಯವರು “ ಹಿಂದೂ ಇತಿಹಾಸದಲ್ಲೇ 
ಅದ್ವಿತೀಯವಾದ ವಿದ್ಯಾಗುರುತ್ವವನ್ನೂ ಯಶಸ್ಸನ್ನೂ 
ಹೊಂದಿ ರಾಮಾನುಜನ್‌ರವರು ಇಂಗ್ಲೆಂಡಿನಿಂದ ಹಿಂದೂ 
ಸ್ಥಾನಕ್ಕೆ ಹಿಂದಿರುಗುವವರಾಗಿದ್ದಾರೆ. ನಿಧಿಯಾಗಿರುವ ಈತ 
ನನ್ನು ಹಿಂದೂದೇಶವು ನಿಧಿಯೆಂದೇ ಭಾವಿಸುವುದೆಂಬ ಭರವಸೆ 
ನನಗಿದೆ . ” ( He will return to India with a scientifc 
standing and reputation such as no Indian has 
enjoyed before , and I am confident that India will 
regard him as the treasure that he is ” ) wowo 
ಪ್ರಶಂಶಿಸಿದರು. ಮದರಾಸಿನಲ್ಲಿ ರಾಮಾನುಜನ್‌ರವರಿಗೆ ಒಂದು 
ಪ್ರೊಫೆಸರ್‌ ಸ್ಥಾನವನ್ನು ನಿರ್ಮಿಸುವ ಯೋಚನೆ ನಡೆಯಿತು. 
ಆದರೆ ದೈವಸಂಕಲ್ಪ ಬೇರೆರೀತಿ ಇತ್ತು . 

ಮದರಾಸನ್ನು ತಲಪುವ ವೇಳೆಗೆ ರಾಮಾನುಜನ್‌ರವರ 
ದೇಹಸ್ಥಿತಿಯು ತುಂಬ ಕೆಟ್ಟ ತ್ತು . ಅವರ ಶುಶೂಷೆಗಾಗಿ 
ಪುರಜನರು ಸರ್ವ ಪ್ರಯತ್ನವನ್ನೂ ಮಾಡಿದರು. ಶ್ರೀಯುತ 


ಶ್ರೀನಿವಾಸ ರಾಮಾನುಜನ್ 


೬೫ 


ಎಸ್ . ಶ್ರೀನಿವಾಸ ಅಯ್ಯಂಗಾರರೂ ವಿಶ್ವವಿದ್ಯಾನಿಲಯದ 
ಸಿಂಡಿಕೇಟ್ ಸದಸ್ಯರೂ ಎಲ್ಲ ಅನುಕೂಲ್ಯಗಳನ್ನೂ ಕಲ್ಪಿಸಿದರು . 
ರಾವ್ ಬಹದ್ದೂರ್ ಟಿ. ನಂಬೆರುಮಾಳ್ ಚೆಟ್ಟಿಯವರು 
ತಮ್ಮ ಬಂಗಲೆಯನ್ನು ರಾಮಾನುಜನ್‌ರವರ ವಾಸಕ್ಕಾಗಿ 
ಬಿಟ್ಟು ಕೊಟ್ಟರು. ಉತ್ತಮ ವೈದ್ಯ ಚಿಕಿತ್ಸೆ ನಡೆಯಿತು. 
ವೈದ್ಯರು ವ್ಯಾಧಿಯೊಂದಿಗೆ ಹೋರಾಡುವುದರ ಜೊತೆಗೆ ರಾಮಾ 
ನುಜನ್‌ನೊಂದಿಗೂ ಹೋರಾಡಬೇಕಾಗಿತ್ತು . ರಾಮಾನುಜನ್ 
ರವರ ಮನಸ್ಸು mock theta functions ಎಂಬ ಗಣಿತ 
ಭಾಗದಲ್ಲಿ ಸಿಕ್ಕಿ ಹೋಗಿಶೋಧನೆ ನಡೆಸುತ್ತಿತ್ತು . ಮನಸ್ಸಿಗೆ 
ವಿಶ್ರಾಂತಿ ಅವಶ್ಯಕವೆಂದು ವೈದ್ಯರು ಎಷ್ಟು ವಿಧವಾಗಿ ಹೇಳಿ 
ದರೂ ಪ್ರಯೋಜನವಾಗಲಿಲ್ಲ . ಮೂರು ತಿಂಗಳ ಕಾಲ ಚಿಕಿತ್ಸೆ 
ಯಾದ ನಂತರ ರಾಮಾನುಜನ್‌ರವರು ಮನರಾಸಿನಿಂದ 
ಕಾವೇರೀ ತೀರದ ಕೊಡುಮುಡಿ ಎಂಬ ಸ್ಥಳಕ್ಕೆ ಹೋಗಿ, 
ಮತ್ತೆ 1920ನೆಯ ಜನವರಿಯಲ್ಲಿ ಮದರಾಸಿಗೆ ಬಂದರು . 
ಬರಬರುತ್ತ ವ್ಯಾಧಿ ಹೆಚ್ಚಾಯಿತೇ ವಿನಾ ಇಳಿಮುಖವಾಗಲೇ 
ಇಲ್ಲ. ಸರ್ವ ಪ್ರಯತ್ನ ಗಳೂ ವಿಫಲವಾಗಿ, ಕೊನೆಗೆ 1920 
ನೆಯ ಏಪ್ರಿಲ್ 26 ಸೋಮವಾರ , ತಮ್ಮ ಮೂವತ್ತು ಮೂರ 
ನೆಯ ವಯಸ್ಸಿನಲ್ಲಿ, ಚಟ್‌ಪಟ್‌ನಲ್ಲಿ ಕಾಲವಶರಾದರು. ಅವರ 
ವೃದ್ಧ ಮಾತೆ ಶೋಕಕ್ಕೆ ಸಿಕ್ಕಿದಳು. ಧರ್ಮಪತ್ನಿ ಅನಾಥ 
ಳಾದಳು . ರಾಮಾನುಜನ್‌ರವರಿಗೆ ಮಕ್ಕಳಿರಲಿಲ್ಲ. 
* ಇಂಗ್ಲೆಂಡಿನಿಂದ ಹಿಂದಿರುಗಿದಾಗ ರಾಮಾನುಜನ್‌ರವರ 
ದೇಹವು ಸ್ವಲ್ಪ ಸ್ವಲಮುಖವಾಗಿತ್ತು . ಎತ್ತರ 5 ಅಡಿ 
5 ಅಂಗುಲ. ದಪ್ಪ ತಲೆ , ವಿಶಾಲ ಲಲಾಟ , ಕೂದಲು 
ಕಪ್ಪಗೆ ಗುಂಗುರು ಗುಂಗುರಾಗಿತ್ತು . ಕಣ್ಣು ಸಣ್ಣ , ಆದರೆ 


೬೬ ಲೀಲಾವತೀ ಗಣಿತ ಮತ್ತು ಶ್ರೀನಿವಾಸ ರಾಮಾನುಜನ್ 


) 


ಪ್ರಕಾಶಮಾನವಾಗಿಯೂ ತೀಕವಾಗಿಯೂ ಇದ್ದವು. 
ಮದರಾಸಿನ ವಿಶ್ವವಿದ್ಯಾನಿಲಯದ ಪುಸ್ತಕಭಂಡಾರದಲ್ಲಿರುವ 
ಚಿತ್ರಪಟವು ಅವರ ನಿಜವಾದ ರೂಪವನ್ನು ತೋರಿಸುತ್ತದೆ. 
- ರಾಮಾನುಜನ್‌ರವರನ್ನು ಚನ್ನಾಗಿ ಬಲ್ಲವರೂ , ಅವರ 
ಜೀವನ ನಾಟಕದಲ್ಲಿ ಸಹಾಯಕ ಪಾತ್ರಗಳನ್ನು ವಹಿಸಿದವರೂ , 
ಅವರ ಕೃತಿಗಳನ್ನು ತುಲನಮಾಡಬಲ್ಲ ಸಾಮರ್ಥ್ಯವುಳ್ಳವರೂ 
ಆದ ಹಾರ್ಡಿಯವರೂ , ರಾಮಚಂದ್ರರಾಯರೂ , ಶೇಷ 
ಅಯ್ಯರೂ , ಅವರ ಗಣಿತ ಲೇಖನಗಳನ್ನು ಕ್ರೋಡೀಕರಿಸುವ 
ಮತ್ತು ಗಣಿತಶಾಸ್ತ್ರದ ಪ್ರಗತಿಯಲ್ಲಿ ಅವರ ಸ್ಥಾನವನ್ನು 
ನಿರ್ದೆಶಿಸುವ ಕಾರ್ಯಗಳನ್ನು ನಡೆಸಿದ್ದಾರೆ. ಅವರ 
ಲೇಖನಗಳ ಸಮುಚ್ಚಯವನ್ನು ರಾಮಚಂದ್ರರಾಯರೂ 
ಶೇಷ ಅಯ್ಯರೂ ಪ್ರಕಟಿಸಿದ್ದಾರೆ. ಆ ಗ್ರಂಥದಲ್ಲಿ ಹಾರ್ಡಿ 
ಯವರು ರಾಮಾನುಜನ್‌ರವರನ್ನು ಕುರಿತು ಒಂದು ಪರಿಚಯ 
ವನ್ನು ಬರೆದಿದ್ದಾರೆ. ಅಲ್ಲದೆ ಹಾರ್ಡಿಯವರು 1936ರಲ್ಲಿ 
ಹಾರ್ವಡ್್ರ ವಿಶ್ವವಿದ್ಯಾನಿಲಯದ Tercentenary Confe 
rence of Arts and Sciences ” ಎಂಬ ಸಮ್ಮೇಳನದಲ್ಲ , 
ಪ್ರಿನ್ಸ್ಟನ್ ಮತ್ತು ಕೇಂಬ್ರಿಜ್ ವಿಶ್ವವಿದ್ಯಾನಿಲಯಗಳಲ್ಲ , 
ರಾಮಾನುಜನ್‌ರವರ ಜೀವನ ಮತ್ತು ಕೃತಿಗಳ ಮೇಲೆ 
ಹನ್ನೆರಡು ಉಪನ್ಯಾಸಗಳನ್ನು ಕೊಟ್ಟು, ಅವುಗಳನ್ನು ಗ್ರಂಥ 
ರೂಪವಾಗಿ ಪ್ರಕಟಿಸಿದ್ದಾರೆ. ಈ ಗ್ರಂಥಗಳಲ್ಲಿ ರಾಮಾನುಜನ್ 
ರವರ ಕೃತಿಗಳಿಗೆ ಸಂಬಂಧಿಸಿದ ಭಾಗವನ್ನು ಕಬ್ಬಿಣದ ಕಡಲೆ ? 
ಎಂದು ಧಾರಾಳವಾಗಿ ಕರೆಯಬಹುದು. ಅದಕ್ಕೆ ತಕ್ಕ ದಂತ 
ಮತ್ತು ಪಚನಶಕ್ತಿಯನ್ನು ಹೊಂದಿರುವವರು ಮಾತ್ರ ಅದಕ್ಕೆ 
ಕೈ ಹಾಕಬಹುದು. 


ಶ್ರೀನಿವಾಸ ರಾಮಾನುಜನ್ 


- 


೬೭ 


ರಾಮಾನುಜನ್‌ರವರು ಅಕಾಲ ಮರಣಕ್ಕೆ ತುತ್ತಾಗದೆ 
ಇದುವರೆಗೆ ಜೀವಂತರಾಗಿದ್ದಿದ್ದರೆ ಮದರಾಸ್ ನಗರವು ಈ 
ವೇಳೆಗೆ ಗಣಿತಶಾಸ್ತ್ರದ ಒಂದು ಮುಖ್ಯ ಕೇಂದ್ರವಾಗುತ್ತಿತ್ತು . 
ಅವರ ಸುತ್ತಲೂ ಶಿಷ್ಯಕೋಟಿ ಬೆಳೆಯುತ್ತಿತ್ತು . ಕ್ರಾಂತಿ 
ಕಾರಕ ಫಲಗಳು ಹೊರಬೀಳುತ್ತಿದ್ದವು. ಇನ್ನೂ ಸರಿಯಾಗಿ 
ಫಲಿಸದಿರುವಾಗಲೇ ಅವರ ಜೀವನವೃಕ್ಷ ಬಿದ್ದು ಹೋಯಿತು. 
ಇದರಿಂದ ಗಣಿತಪ್ರಪಂಚಕ್ಕೂ ಭಾರತಕ್ಕೂ ಉ೦ಟಾದ ನಷ್ಟ 
ವನ್ನು ಊಹಿಸುವುದು ಸಾಧ್ಯವಲ್ಲ. 


WO 2436 - MUPM - 3000 - 17 - 6 - 64 


ಮೈಸೂರು ವಿಶ್ವವಿದ್ಯಾನಿಲಯ 
ಪ್ರಚಾರ ಪುಸ್ತಕಮಾಲೆ 


೧ ಖಗೋಳಶಾಸ್ತ್ರ ಪ್ರವೇಶ 

- ಡಾ || ಸಿ. ಎನ್ . ಶ್ರೀನಿವಾಸ ಅಯ್ಯಂಗಾರ್ 
೨ ಸಮಾಜದರೋಗರುಜಿನಗಳು - ಜಿ, ಹನುಮಂತರಾವ್ 
೩ ತೆರಿಗೆ - ಬಿ . ಆರ್ . ಸುಬ್ಬರಾವ್ 
೪ ನವರತ್ನಗಳು - ಎಚ್ . ಸುಬ್ಬಾಜೋಯಿಸ್ 
೫ ನಮ್ಮ ಹಳ್ಳಿಗಳು - ಜಿ, ಎನ್ . ಕೃಷ್ಣಮೂರ್ತಿ 
೬ ಕುಮಾರವ್ಯಾಸ - ಎಸ್ . ವಿ. ರಂಗಣ್ಣ 
೭ ಹಂಪೆಯ ಹರಿಹರ - ಡಿ, ಎಲ್ . ನರಸಿಂಹಾಚಾರ್ 
೮ ಕನ್ನಡ ಸಾಹಿತ್ಯ - ಕೆ. ವೆಂಕಟರಾಮಪ್ಪ 
೯ ವಿದ್ಯುಚ್ಛಕ್ತಿಯ ವೈಭವ - ಬಿ, ಎ. ಕೃಷ್ಣಸ್ವಾಮಿರಾವ್ 
೧೦ ಪಂಪ - ತೀ . ನಂ . ಶ್ರೀಕಂಠಯ್ಯ 
೧೧ ಪ್ರಾಣಿಜೀವನ - ಎ . ನಾರಾಯಣ ರಾವ್ 
೧೨ ಕನಸುಗಳು - ಡಾ|| ಎನ್ . ಎಸ್ . ನಾರಾಯಣಶಾಸ್ತ್ರಿ 
೧೩ . ಮದುವೆ - ನಾ . ಕಸ್ತೂರಿ 
೧೪ ನಮ್ಮ ಆರ್ಥಿಕದೃಷ್ಟಿ - ಎಸ್ . ಗೋಪಾಲಸ್ವಾಮಿ 
೧೫ ವಾಯುಗುಣ - ಕೆ . ಶೇಷಾದ್ರಿ ಅಯ್ಯಂಗಾರ್ 
೧೬ ಬೆಳಕು - ಟ. ಎಸ್ . ಸುಬ್ಬರಾಯ 
೧೭ ಕರ್ನಾಟಕ ಕಾದಂಬರಿ - ವಿ. ಸೀತಾರಾಮಯ್ಯ 
೧೮ ಕಾಳಿದಾಸನ ಕಾವ್ಯಗಳು - ಎಸ್ . ರಾಮಚಂದ್ರರಾವ್ 
೧೯ ಇಂಗ್ಲೆಂಡಿನ ರಾಜಕೀಯ ಬೆಳವಣಿಗೆ - ಪಿ. ಜಿ, ಸತ್ಯಗಿರಿನಾಥನ್ 
೨೦ ಕಣ್ಣು ಮತ್ತು ಅದರ ರಕ್ಷಣೆ - ಡಿ, ಶಾಮಣ್ಣ 
೨೧ ಸಾರ್ವಜನಿಕ ವೆಚ್ಚ - ಡಾ|| ಎಂ . ಎಚ್ . ಗೊಪಾಲ್ 
೨೨ ಶಿಶುವಿಹಾರಗಳು - ಸಿ. ರಂಗಾಚಾರ್ 
೨೩ ಸಂಖ್ಯೋದ್ಯಾನ - ಬಿ. ಸೀತಾರಾಮಶಾಸ್ತ್ರಿ 
೨೪ ವಿಡಂಬನ - ಎಸ್ . ವಿ. ರಂಗಣ್ಣ 
೨೫ ಎಲ್ಲೋರಮತ್ತು ಅಜಂತ - ಡಾ|| ಎಂ . ಎಚ್ . ಕೃಷ್ಣ 


೨೬ ಸಾರಜನಕದ ಮಹತ್ನ - ಎಚ್ . ಸುಬ್ಬಾಜೋಯಿಸ್ 
೨೭ ಭಾಸ - ಡಾ || ಎಚ್ . ಎಲ್ . ಹರಿಯಪ್ಪ 
೨೮ ಪಾಶ್ಚಾತ್ಯ ರಾಜಕೀಯ ತತ್ವಗಳು - ಎಂ . ಯಾಮುನಾಚಾರ್ಯ 
೨೯ ಸರ್ವಜ್ಞ ಕವಿ - ಎ . ಆರ್ . ಕೃಷ್ಣಶಾಸ್ತ್ರಿಂಟಿಂಗ್ 
೩೦ ರಕ್ತ – ಡಿ. ಶಾಮಣ್ಣ 
೩೧ ಇಂಗ್ಲಿಷ್ ಪ್ರಬಂಧಗಳು - ಎಸ್ . ಮಂಜುನಾಥ್ 
೩೨ ಅಕ್ಕಮಹಾದೇವಿ--- ಎಸ್ . ವಿ. ಪರಮೇಶ್ವರಭಟ್ಟ 
೩೩ ಗಣಿತಶಾಸ್ತ್ರದ ಸ್ವರೂಪ 

* – ಡಾ|| ಸಿ. ಎನ್ . ಶ್ರೀನಿವಾಸ ಅಯ್ಯಂಗಾರ್ 
೩೪ ಋಗೈದ ಎಂ . ಎ. ಕೃಷ್ಣಸ್ವಾಮಿ 
- ೩೫ ಕುಮಾರವ್ಯಾಸ ವಾಣಿ - ಎಸ್ . ವಿ. ರಂಗಣ್ಣ 
೩೬ ಆಳ್ವಾರುಗಳು - ಎಂ . ಯಾಮುನಾಚಾರ್ಯ 
೩೭ ಹಿಂದು ಮುಸ್ಲಿಂ ಮೈತ್ರಿಯನ್ನು ಬೆಳೆಸಿದ ರಾಜರು 

* -- ವಿ, ರಾಘವೇಂದ್ರರಾವ್ 
೩೮ ಸುಭಾಷಿತ ಸಂಗ್ರಹಗಳು - - ಎಂ . ಪಿ. ಲಕ್ಷ್ಮೀನರಸಿಂಹಶಾಸ್ತ್ರಿ 
೩೯ ಮಕ್ಕಳ ಭಾವಜೀವನ - ಡಾ|| ಬಿ . ಕುಪ್ಪುಸ್ವಾಮಿನಾಯಿಡು " 
೪೦ ಸಹಕಾರ - ಎಸ್ . ಗೋಪಾಲಸ್ವಾಮಿ 
೪೧ ನಯಸೇನ - ಜಿ. ವೆಂಕಟಸುಬ್ಬಯ್ಯ 
೪೨ ಕೌಟಿಲ್ಲ - ಡಾ|| ಎಂ . ವಿ. ಕೃಷ್ಣರಾವ್ 
೪೩ ತೆಲುಗು ಚಾಟುಪದ್ಯಗಳು - ಕೆ. ವೆಂಕಟರಾಮಪ್ಪ 
- ೪೪ ಮುನಿಸಿಪಾಲಿಟಿಗಳು - ಎಚ್ . ಕೃಷ್ಣರಾವ್ 

೪೫ ಲಕ್ಷೀಶ - ಎನ್ . ಅನಂತರಂಗಾಚಾರ್ 
- ೪೬ ರುಚಿ- -- ಎಸ್ . ವಿ . ರಂಗಣ್ಣ 
೪೭ ಕೀಟಗಳು - ಡಿ . ಎಸ್ . ವೀರಯ್ಯ 
೪೮ ಅಲೆಗಳು - ಕೆ . ಶೇಷಾದ್ರಿ ಅಯ್ಯಂಗಾರ್ 
೪೯ ಮುದ್ದಣ - ಟಿ. ಎಸ್ . ಶಾಮರಾವ್ 
೫೦ ಐವರು ಭೌತ ವೈಜ್ಞಾನಿಕರು - ಬಿ. ಎ . ಕೃಷ್ಣಸ್ವಾಮಿರಾವ್ 
- ೫೧ ಕೃತಕರೇಷ್ಮೆ - ಎಂ . ಷಡಕರಸ್ವಾಮಿ | 
೫೨ ಚೀನರ ಇತಿಹಾಸ ಮತ್ತು ನಾಗರಿಕತೆ 

- ಎಸ್ . ವೆಂಕಟದೇಶಿಕಾಚಾರ್ 


೫೫ 


೫೮ 


೫೩ ಯುದ್ಧ ಕಾಲದ ಆರ್ಥಿಕ ಸಮಸ್ಯೆಗಳು 

- ಎಸ್ . ಲಕ್ಷ್ಮೀನರಸಿಂಹನ್ . 
೫೪ ಆಹಾರ - ಜೆ. ಆರ್ . ಲಕ್ಷ್ಮಣರಾವ್ , 

ಇಬ್ಬ೩ನ ಕೆಲವು ನಾಟಕಗಳು - ಎಸ್ . ಮಂಜುನಾಥ್ 
ಶಬ್ದ ಪ್ರಪಂಚ - ಆರ್ . ಎಲ್ . ನರಸಿಂಹಯ್ಯ 
ಪ್ರಜಾಭಿಪ್ರಾಯ ಟಿ. ಎಸ್ . ರಾಜಗೋಪಾಲ ಅಯ್ಯಂಗಾರ್ 

ಕಲ್ಲಿದ್ದಲು - ಕೆ . ಎಸ್ . ಲಕ್ಷ್ಮಣರಾವ್ 
೫೯ ಜನಪದಮುಕ್ತಕಗಳು - ಎಚ್ . ಎಂ . ಶಂಕರನಾರಾಯಣ ರಾವ್ 

ಹಾಲು - ಕೆ. ಎಸ್ . ಲಕ್ಷ್ಮಣರಾವ್ 

ಭಾವಗೀತೆ - ಎಸ್ . ವಿ. ಪರಮೇಶ್ವರಭಟ್ಟ 
೬೨ ಭಾರತದಲ್ಲಿ ಪ್ರಜಾಪ್ರಭುತ್ವ 

- ಟಿ . ಎಸ್ . ರಾಜಗೋಪಾಲ ಅಯ್ಯಂಗಾರ್ 
೬೩ ಆರೋಗ್ಯಸಾಧನೆ - ಮೋಟಗಾನಹಳ್ಳಿ ಮಹದೇವಶಾಸ್ತ್ರಿ 
೬೪ - ೬೫ ಆಧುನಿಕ ಭಾರತದಲ್ಲಿ ನೃತ್ಯ ಕಲೆ - ಯು , ಎಸ್ , ಕೃಷ್ಣರಾವ್ 

ಮತ್ತು ಚಂದ್ರಭಾಗಾದೇವಿ 
- ಸಾದಾ ಪ್ರತಿ ೫೦ ನ. ಪೈಸೆ ; ಉತ್ತಮ ಪ್ರತಿ ೭೫ ನ ಪೈಸೆ 
೬೬ ಚುನಾವಣೆಗಳು - ಗ, ಸ, ಹಾಲಪ್ಪ 
೬೭ ಮಾನಿನಿಂದ ಮಾನವನೆಡೆಗೆ - ಎಚ್ . ಬಿ . ದೇವರಾಜ ಸರ್ಕಾರ್ 
೬೮ ಕಯ - ಡಾ|| ಎಸ್ . ಟಿ . ಪುಟ್ಟಣ್ಣ 
೬೯ ಶಿಲ್ಪಿಯ ಪಾತ್ರ - ಬಿ. ಎಲ್ . ಸಿ . ರಾಜನ್ 
೭೦ ಪರತಂತ್ರ ಜೀವಿಗಳು ಮತ್ತು ಪರತಂತ್ರ ಜೀವನ 

- - ಎಚ್ . ಬಿ. ದೇವರಾಜ ಸರ್ಕಾರ್ 
೭೧ ಮಾನವ ಹಕ್ಕುಗಳು - ಹೆಚ್ . ಎಂ . ಸದಾಶಿವಯ್ಯ 
೭೨ ವಿನೋದ ಗಣಿತ - ವಿ. ಕೆ. ದೊರೆಸ್ವಾಮಿ 
೭೩ ಸಾಬೂನು - ಕೆ. ಎಸ್ . ಲಕ್ಷ್ಮಣರಾವ್ 
೭೪ ಉಷ್ಟ ಯಂತ್ರಗಳ ಪರಿಚಯ - ಕೆ. ವಿ. ಸುಬ್ಬರಾಯ 
೭೫ ಬಟ್ಟೆಗಳ ವೈಜ್ಞಾನಿಕ ಪರೀಕ್ಷೆ - ಶ್ರೀ ನಾಗಭೂಷಣ 
೭೬ ಮಹಾಭಾರತ - ಡಾ|| ಕೆ. ಕೃಷ್ಣಮೂರ್ತಿ 
೭೭ ಜೇನುಡಿ, ಎಸ್ . ಮುರಿಗಪ್ಪ ಶ್ರೇಷ್ಠ 
೭೮ ಮಾನವಶಾಸ್ತ್ರ - ಡಾ|| ಕೆ. ಎನ್ . ವೆಂಕಟರಾಯಪ್ಪ 
೭೯ ಅಥರ್ವವೇದ - ಸಿ , ಜಿ, ಪುರುಷೋತ್ತಮ 


- ೮೦ ನೇಮಿಚಂದ್ರ - ಎನ್ , ಅನಂತರಂಗಾಚಾರ್ 

೮೧ - ೮೨ ಹಾಸ್ಯ - ಎಸ್ . ವಿ . ರಂಗಣ್ಣ 
೮೩ ಶ್ರೀನಾಥ - ಕೆ . ವೆಂಕಟರಾಮಪ್ಪ 
೮೪ ಷಡಕ್ಷರದೇವ - ದೇ . ಜವರೇಗೌಡ 
೮೫ ಚಿತ್ರಾಂಗದಾಯು, ಕೆ, ಸುಬ್ಬರಾಯಾಚಾರ್ 
೮೬ ಸಂಚಿಯ ಹೊನ್ನಮ್ಮ 

- ಎಚ್ . ಎಂ . ಶಂಕರನಾರಾಯಣ ರಾವ್ 
೮೭ ವಾಲ್ಮೀಕಿ ರಾಮಾಯಣ - ಯು , ಕೆ. ಸುಬ್ಬರಾಯಾಚಾರ್ 
೮೮ ಜಪಾನರ ಇತಿಹಾಸ ಮತ್ತು ನಾಗರಿಕತೆ - ಕೆ. ಪದ್ಮಾವತಮ್ಮ 
೮೯ ಕ್ರಿಶ್ಚಿಯನ್ ಕ್ಯಾಲೆಂಡರ್ - ಬಿ, ಸೀತಾರಾಮಶಾಸ್ತ್ರಿ 
೯೦ ಆಲ್ಫ್ರೆಡ್ ನೊಬೆಲ್ – ಎಸ್ . ಸುಬ್ರಹ್ಮಣ್ಯಂ 
೯೧ ಗೃಹರಚನಾವಿಧಿ - ಕೆ ಎಸ್ , ಸದಾನಂದ 
೯೨ ಹಿಂದೂಧರ್ನುಸಾರಸ್ವಾಮಿ ಸೋಮನಾಥಾನಂದ 
೯೩ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು | 

ಟ, ಎಸ್ , ರಾಜಗೊಪಾಲ್ ಅಯ್ಯಂಗಾರ್ 
೯೪ ದಾರಿ ತಪ್ಪಿದ ಮಕ್ಕಳು - ಎನ್ , ಎಸ್ , ಶಾಂತಮ್ಮ 
೯೫ ಮಹಾಕವಿ ಬಾಣ - ಟ, ಎಸ್ , ಕೃಷ್ಣಮೂರ್ತಿ 
೯೬ ಪ್ರೇರಣೆ , ನಾಗರಾಜಶಾಸ್ತಿ 
೯೭ ಪ್ರಾಣಿಗಳ ರಚನಾ ಕೌಶಲ 

- ಎಚ್ , ಬಿ , ದೇವರಾಜ ಸರ್ಕಾರ್ 
೯೮ ಭಾರತೀಯ ರಾಷ್ಟ್ರೀಯತೆಯ ವಿಕಾಸ 

- ಎ , ಎಸ್ , ನಂಜುಂಡಸ್ವಾಮಿ 
೯೯ ಶ್ರೀಹರ್ಷಸಿ, ಅನಂತಾಚಾರ್ 
೧೦೦ ಪ್ರಸಾರಾಂಗ - ಡಾ|| ಕೆ. ವಿ. ಪುಟ್ಟಪ್ಪ 
೧೦೧ ಪಟ್ಟಲ ಸಿದ್ದಾಂತ - ಡಾ || . ಜಿ . ಸಿದ್ದ ಸ್ವಾರಾಧ್ಯ 
೧೦೨ ಶಕ್ತಿವಿಶಿಷ್ಟಾದೈತವೇದಾಂತ - ಡಾ || ಟಿ . ಜಿ . ಸಿದ್ಧ ಪ್ಪಾರಾಧ್ಯ 
೧೦೩ ಉಪನಿಷತ್ ಪರಿಚಯ - ಸ್ವಾಮಿ ಸೋಮನಾಥಾನಂದ 
೧೦೪ ತುಲಸೀದಾಸ - ಡಾ || ಹಿರಣ್ಮಯ . 
೧೦೫ ಸಿಹಿಮೂತ್ರರೋಗ– ಡಾ || ಎ . ನಾರಾಯಣಪ್ಪ 
೧೦೬ ಭಾರತದಲ್ಲಿ ವಿಮೆ - ಕೆ . ಗೋಪಾಲ್ 


೧೦೭ ಸಕ್ಕರೆ - ಕೆ. ಎಸ್ . ಲಕ್ಷ್ಮಣರಾವ್ 
೧೦೮ ಕಲಾ ವಿಜ್ಞಾನ - ಕೆ . ಎಸ್ . ಲಕ್ಷ್ಮಣರಾವ್ 
೧೦೯ ಎಕ್ಸ್ - ಕಿರಣಗಳು - ಕೆ. ಶೇಷಾದ್ರಿ ಅಯ್ಯಂಗಾರ್ 
೧೧೦ ನೇನುನ - ಕೆ . ವೆಂಕಟರಾಮಪ್ಪ 
೧೧೧ ವಾಯುಮಂಡಲ - ಕೆ. ಎಸ್ . ಲಕ್ಷ್ಮಣರಾವ್ 
೧೧೨ ಅಂತರಿಕ್ಷಯಾನ - ವೈ . ವಿ. ಇಂದಿರಾಬಾಯಿ 
೧೧೩ ಹತ್ತಿ - ಕೆ . ಎಸ್ . ಲಕ್ಷ್ಮಣರಾವ್ 
೧೧೪ ಕನ್ನಡದಲ್ಲಿ ಅನುಭಾವ ಸಾಹಿತ್ಯ 

* ಡಾ || ಹೆಚ್ . ತಿಪ್ಪೇರುದ್ರಸ್ವಾಮಿ 
೧೧೫ ಅಲ್ಲಮಪ್ರಭು - ಡಾ || ಟಿ . ಜಿ. ಸಿದ್ದಪ್ಪಾರಾಧ್ಯ 
೧೧೬ ಕಾಳಿದಾಸನ ನಾಟಕಗಳು - ಡಾ|| ಕೆ. ಕೃಷ್ಣಮೂರ್ತಿ 
೧೧೭ ಅಣ್ಣನ ಆದರ್ಶ - ಡಾ || ಟಿ . ಜಿ. ಸಿದ್ದ ಸ್ವಾರಾಧ್ಯ 
೧೧೮ ನನ್ನು ನ್ಯಾಯಾಂಗ - ಆರ್ . ಗುರುರಾಜ 
೧೧೯ ಸ್ವಾಮಿ ವಿವೇಕಾನಂದ -ಸೋಮನಾಥಾನಂದ 
೧೨೦ ಗರ್ಭಿಣಿ ಮತ್ತು ಶಿಶುಸಂರಕ್ಷಣೆ - ಡಾ || ವಿ . ಎಲ್ ಸಂಡಿ ತ 
೧೨೧ ಬೆಲೆಗಳ ನಿರ್ಧಾರ ಮತ್ತು ಯೋಜನೆಗಳ ಯಶಸ್ಸು 

- - ಟ . ಬಿ . ಚಂದ್ರಶೇಖರಯ್ಯ 
೧೨೨ ಜೀವಸತ್ವಗಳು - ಕೆ. ಎಸ್ . ಲಕ್ಷ್ಮಣರಾವ್ 
೧೨೩ ಹೊಸಗನ್ನಡ ಭಾವಗೀತೆಗಳಲ್ಲಿ ಜೀವನ ನಿಕಾಸ 

ದೇವಂಗಿ ಟ, ಚಂದ್ರಶೇಖರ 
೧೨೪ ದ್ಯುತಿಸಂಶ್ಲೇಷಣ - ಎಂ . ಆರ್ . ರಾಘವೇಂದ್ರರಾವ್ 
೧೨೫ ಅನುವಂಶೀಯತೆ - ಹಾ . ಬ . ದೇವರಾಜ ಸರ್ಕಾರ್ 
೧೨೬ ವಿಶ್ವ ಶಾಂತಿ--- ಎಚ್ . ಎಲ್ . ಮಲ್ಲಯ್ಯ , ಎಂ . ಎ . 
೧೨೭ ಭಗವದ್ಗೀತಾ ಸಂದೇಶ -ಸೋಮನಾಥಾನಂದ 
೧೨೮ ಸೂರದಾಸ - ಎಂ . ಎಸ್ . ಕೃಷ್ಣಮೂರ್ತಿ 
೧೨೯ ಕೆಲವು ಸಾಂಕ್ರಾಮಿಕರೋಗಗಳು 

- ಡಾ|| ಎ . ನಾರಾಯಣಪ್ಪ 
೧೩೦ ವಿಶಿಷ್ಟಾದೈತ ಸಂಗ್ರಹ – ಎಂ . . ಎಸ್ . ಐಯ್ಯಂಗಾರ್ 
೧೩೧ ಮಾನವ ಮತ್ತು ಪ್ರಕೃತಿ - ಟಿ. ಜಿ. ಸಿದ್ದಪ್ಪಾರಾಧ್ಯ 
ಸಾದಾ ಪ್ರತಿ ೨೫ ನ, ಪೈಸೆ ; ಉತ್ತಮ ಪ್ರತಿ ೩೭ ನ, ಪೈಸೆ. 


СсСссс 


